KA/ BG-GPO/2515/\WPP-47/2006-2008 





ಅಧಿಕೃತವಾಗಿ ಪ್ರಕಟಸಲಾದುದು 
ಸಂಪುಟ ೧೪೨ ಬೆಂಗಳೂರು, ಗುರುವಾರ, ಮಾರ್ಚ್‌ ೧೫, ೨೦೦೭ (ಪಾಲ್ಗುಣ ೨೪, ಶಕವರ್ಷ ೧೯೨೮) ಸಂಚಿಕೆ ೧೧ 


ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 








ಲೋಕೋಪಯೋಗಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲೋಇ. 03. ಅಕೋ-3/2007 ಬೆಂಗಳೂರು, ದಿನಾಂಕ: 31ನೇ. ಜನವರಿ, 2007. 
ಪೋಲಿಸ್‌ ಇಲಾಖೆಯಲ್ಲಿ 2006-2007ನೇ ಸಾಲಿನಲ್ಲಿ ಖಾಲಿ ಇರುವ ನಾಗರೀಕ/ಮಹಿಳಾ/ಸಶಸ್ತ ಪೇದೆಗಳ ನೇಮಕಾತಿ 
ಪ್ರಕ್ರಿಯೆಯನ್ನು ರೂ.158,25,800/- ವೆಚ್ಚದಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ವತಿಯಿಂದ ನೆರವೇರಿಸಲು ೬೪ಳಾಡಳಿತ ಮತ್ತು ಸಾರಿಗೆ 
ಇಲಾಖೆಗೆ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ 1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ಸರ್ಕಾರವು ಪಾರದರ್ಶಕತ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಕರ್ನಾಟಿಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಅಶೋಕ ಎಸ್‌.ಜೀವರಗಿ 
ಪಿ.ಆರ್‌. 88 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಲೋಕೋಪಯೋಗಿ ಇಲಾಖೆ (ಆರ್ಥಿಕ ಕೋಶ) 
ಅಧಿಸೂಚನೆ 
ಸಂಖ್ಯೆ: ಲೋಇ. 644.ಅಕೋ-3/2006 ಬೆಂಗಳೂರು, ದಿನಾಂಕ: 24ನೇ. ಜನವರಿ, 2007. 
ಕೇಂದ್ರ ಸರ್ಕಾರದ ಯೋಜನೆಯಾದ ಟಿ10551/1 ಇದ ರ ಡಿ DPR (Detailed project Report) ತಯಾರಿಸುವ ಸಂಬಂಧ 
Ideck, IL and Fs ಮತ್ತು National Consulting and Engineering ಸಂಸ್ಥೆಗಳ ಸೇವೆಯನ್ನು ಪಡೆಯಲು ನಗರಾಭಿವೃದ್ಧಿ ಇಲಾಖೆಗೆ 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ 1999ರ ಕಲಂ 4(ಜಿ)ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸರ್ಕಾರವು 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಅಶೋಕ ಎಸ್‌.ಜೀವರಗಿ 
ಪಿ.ಆರ್‌. 89 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಲೋಕೋಪಯೋಗಿ ಇಲಾಖೆ (ಆರ್ಥಿಕ ಕೋಶ) 
WATER RESOURCES SECRETARIAT 
NOTIFICATION 
NO. WRD 11 KBN 2007 Bangalore, Dated Pl February 2007. 
In exercise of the powers conferred by clause (a) of section 4 of the Karnataka Transparency in 
Public Procurement Act, 1999 (Karnataka Act 29 of 2000), Government of Karnataka hereby declare that 


( ೨೩೩) 


ಪಿಂ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ಭಾಗ - ೪ಎ 





there is emergency in respect of repair works of the breached portion in Narayanapur Right Bank Canal 
under Upper Krishna Project which has occurred at Km 68.780 on 31/01/2007. 

By Order and in the name of the Governor of Karnataka, 

PR- 90 1.೧. DHAMAN 
Under Secretary to Government, 
Water Resources Department (KBJNL Spl.Cell). 
ಕಂದಾಯ ಸಚೆವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 34 ಎಲ್‌ಆರ್‌ಎಂ 2006 ಬೆಂಗಳೂರು, ದಿನಾಂಕ: 18ನೇ. ಜನವರಿ, 2007. 

ಕರ್ನಾಟಿಕ ಪ್ರಾಣಿ ದಯಾ ಪಿಂಜರಾಪೋಲ್‌ ಟ್ರಸ್ಟ್‌ (ರಿ) ಟಿ. ನರಸೀಪುರ, ಅವರು ಮೈಸೂರು ಜಿಲ್ಲೆ, ಟಿ. ನರಸೀಪುರ ತಾಲ್ಲೂಕು, 
ಕರೋಹಟ್ಟಿ ಗ್ರಾಮದ ಸರ್ವೆನಂ. 109/2ರಲ್ಲಿ 01 ಎಕರೆ ಸನ. 115ರಲ್ಲಿ 03 ಎಕರೆ ಹಾಗೂ ಸ.ನಂ. 644/ಎರಲ್ಲಿ 01 ಎಕರೆ 20 ಗುಂಟೆ ಹೀಗೆ 
ಒಟ್ಟು ಒಟ್ಟು "05 ಎಕರೆ 20 ಗುಂಟೆ ಅಸಕ್ತ ಪ್ರಾಣಿಗಳ ಪೋಷಣೆ, ಗೋಶಾಲೆ ಮತ್ತು ಪಶು ಚಿಕಿತ್ಸಾ ಕೇಂದ್ರ ಸ್ಥಾಪಿಸುವ ಉದ್ದೇಶಕ್ಕಾಗಿ 
ಖರೀದಿಸಲು. ಮಾಡಿದ ಬೇಡಿಕೆ ಹಾಗೂ ನಮೂನೆ 5 ಮತ್ತು 15ಎಎ ಗಳಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ಜಿಲ್ಲಾಧೀಕಾರಿಗಳು, ಮೈಸೂರು 
ಇವರು ತಮ್ಮ ಪತ್ರ ಸಂಖ್ಯೆ ಎಲ್‌ಆರ್‌ಎಫ್‌ ಎಸ್‌ಪಿಎಲ್‌ 71/05-06 ದಿನಾಂಕ 17.4.2006 ಪತ್ರದಲ್ಲಿ ಮೇಲ್ಕಂಡ ಗ್ರಾಮದ ಸಗರ, ಗಳಲ್ಲಿ 
ಒಟ್ಟು 5 ಎಕರೆ "20 ಗುಂಟೆ ಜಮೀನನ್ನು ಖರೀದಿಸಲು ಸದರಿ ಸಂಸ್ಥೆಗೆ ಕರ್ನಾಟಕ ಭೂಸುಧಾರಣೆ ಕಾಯ್ದೆ” 19615 ಕಲಂ 109(1ಎ)ರಡಿ 
ಅನುಮೋದನೆ/ವಿನಾಯಿತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನು ಕರ್ನಾಟಿಕ ಪರಿಶಿಷ್ಟ ಜಾತಿ/ಪರಿ ಶಿಷ್ಟ ಪಂಗಡ (PTCL ಕಾಯ್ದೆ 1978) ಕರ್ನಾಟಕ 
ಭೂಮಂಜೂರಾತಿ ನಿಯಮಾವಳಿಗಳು ಹಾಗೂ ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆ ಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ರಾಜ್ಯ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ಕಾರಣಗಳನ್ನು ದಾಖಲಿಸಿ ನಿರ್ಧಿಷ್ಟ ಉದ್ದೇಶಕ್ಕಾಗಿ ಎಷ್ಟೇ ವಿಸ್ತೀರ್ಣದ 
ಭೂಮಿಯನ್ನು ಚರತ್ತು ಮತ್ತು ನಿಬಂಧನೆಗಳನ್ನು ವಿಧಿಸಿ ಕರ್ನಾಟಕ ಭೂಸುಧಾರಣೆ ಕಾಯ್ದೆ 1961ರ ಕಲಂ 63, 79ಎ, 79ಬಿ ಅಥವಾ 80ಕ್ಕೆ 
ವಿನಾಯಿತಿ ನೀಡಲು ಸದರಿ ಕಾಯ್ದೆಯ ಕಲಂ 109 (1ಐ)ರಲ್ಲಿ ಅವಕಾಶ ಕಲ್ಪಿಸಿದೆ. 

ಈ ಪ್ರಸ್ತಾವನೆ ಕರ್ನಾಟಕ ಭೂಸುಧಾರಣೆ (ತಿದ್ದುಪಡಿ) ಕಾಯ್ದೆ 1995 ಮತ್ತುಕರ್ನಾಟಕ ಭೂಸುಧಾರಣೆ (ತಿದ್ದುಪಡಿ) ನಿಯಮಗಳು 
1996ರ ನಿಯಮ 38ಬಿ ಮತ್ತು 38ಸಿ ರಲ್ಲಿನ ಷರತ್ತುಗಳನ್ನು ಪೂರೈಸಿದ್ದು ಕರ್ನಾಟಕ ಭೂಸುಧಾರಣೆ ಕಾಯ್ದೆ 1961ರ ಕಲಂ 63, 79ಎ, 79ಬಿ 
ಅಥವಾ 80ಕ್ಕೆ ವಿನಾಯಿತಿ ನೀಡಿ ಕರ್ನಾಟಕ ಪ್ರಾಣಿ ದಯಾ ಪಿಂಜರಾಪೋಲ್‌ ಟ್ರಸ್ಟ್‌ (ರಿ) ಟಿ. ನರಸೀಪುರ ಅವರು ಮೈಸೂರು ಜಿಲ್ಲೆ, ಟಿ. 
ನರಸೀಪುರ ತಾಲ್ಲೂಕು, ಕರೋಹಟ್ಟಿ ಗ್ರಾಮದ ಸರ್ವೆನಂ. 109/2ರಲ್ಲಿ 01 ಎಕರೆ, ಸ.ನಂ. 115ರಲ್ಲಿ 03 ಎಕರೆ ಹಾಗೂ ಸ.ನಂ. 644/ಎ ರಲ್ಲಿ 01 
ಎಕರೆ 20 ಗುಂಟೆ "ಹೀಗೆ ಒಟ್ಟು 05 ಎಕರೆ 20 ದುಂಟಿ ಜಮೀನನ್ನು ಅಸಕ್ತ ಪ್ರಾಣಿಗಳ ಪೋಷಣೆ, ಗೋಶಾಲೆ ಮತ್ತು ಪಶು ಚಿಕಿತ್ಸಾ ಕೇಂದ್ರ 
ಸ್ಥಾಪಿಸುವ ಉದ್ದೇಶಕ್ಕಾಗಿ ಖರೀದಿಸಲು ಕರ್ನಾಟಕ ಭೂಸುಧಾರಣೆ ಕಾಯ್ದೆ 196ರ ಕಲಂ 109(1ಎ) ಅಡಿ ಅನುಮೋದನೆ ನೀಡಿ ಈ "ಕಿಳಕಂಡ 
ಷರತ್ತುಗಳಿಗೊಳಪಟ್ಟಂತೆ ಸರ್ಕಾರದ ಅನುಮತಿ ನೀಡಲಾಗಿದೆ. 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು 2 
ವರ್ಷದೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ 
ನೀಡತಕ್ಕದ್ದು. 

2. ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ದಿ 
ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ 1956ರ ಕಲಂ 3ರಲ್ಲಿ ಹೇಳಿರುವಂತೆ ಶೇ. 5! ಪೇಡ್‌ ಆಫ್‌ ಷೇರು ಬಂಡವಾಳ 
ಹೊಂದಿದ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ 
ಹೊಂದಿರುವ ಸರ್ಕಾರದ ಸಂಘ/ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ 
ಪಡೆಯುವುದನ್ನು ಹೊರತುಪಡಿಸಿ ಸದರಿ "ಜಮೀನನ್ನು ನಿಗದಿತ ಉದ್ದೇಶಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

3. ಸದರಿ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ ಸಿಡಿಪಿ/ಓಡಿಿ ವ್ಯಾಪ್ತಿಯೊಳಗೆ ಬಂದರೆ ' ಅದರಂತೆ" “ಅನುಮತಿ ಪಡೆದು 
ಉಪಯೋಗಿಸತಕ್ಕದ್ದು 

4. ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ 1961ರ ಕಲಂ 109ರನ್ವಯ ವಿನಾಯಿತಿ ಮಾತ್ರವಾಗಿರುತ್ತದೆ. ಬೇರೆ 
ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

5. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೋತ್ತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂಕಂದಾಯ 
ಅಧಿನಿಯಮ 1964ರ ಕಲಂ 95ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು 

6. ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು ಕರ್ನಾಟಕ ಮತ್ತು ಭಾರತದ ಕಾನೂನುಗಳನ್ನು ಪಾಲಿಸತಕ್ಕದ್ದು. 

7. ಪ್ರಸ್ತಾಪಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ "ವಿನ್ಯಾಸಕ್ಕೆ ನಗರ ಯೋಜನೆ 
ಇಲಾಖೆ/ಅಭಿವೃದ್ಧಿ ಪ್ರಾಧಿಕಾರ.ಸ್ಥಳೀಯ ಪ್ರಾಧಿಕಾರದಿಂದ ಎನುದ ಪಡೆಯತಕ್ಕದ್ದು. 

8. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು. ಕಾನೂನು ರೀತ್ಯಾ ರದ್ದುಪಡಿಸಲಾಗುವುದು 
ಮತ್ತು ಪ್ರಸ್ತಾಪಿತ ಜಮೀನನ್ನು ಯಣಮುಕವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 

ಕರ್ನಾಟಿಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಚಿಕ್ಕರಾಜು 
ಪಿ.ಆರ್‌. 73 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸುಧಾರಣೆ) 
ಅಧಿಸೂಚನೆ 
ಸಂಖ್ಯೆ: ಕಂಇ 102 ಎಲ್‌ಆರ್‌ಎಂ 2006 ಬೆಂಗಳೂರು, ದಿನಾಂಕ: 20ನೇ. ಜನವರಿ, 2007. 

ಶ್ರೀ ಸಿದ್ಧೇಶ್ವರ ಸಂಸ್ಥೆ, ಬಿಜಾಪುರ ಇವರು ಬಿಜಾಪುರ ಜಿಲ್ಲೆ, ಬಿಜಾಪುರ ತಾಲ್ಲೂಕು, ಕಗ್ಗೋಡ ಗ್ರಾಮದ ರಿ.ಸ.ನಂ. 200/1ರಲ್ಲಿ 04 

ಎಕರೆ 20 ಗುಂಟೆ ಕಿಸನಂ. 200/2ರಲ್ಲಿ 18 ಎಕರೆ 26 ಗುಂಟೆ, ರಿ.ಸನಂ. 204/1ರಲ್ಲಿ 19. ಎಕರೆ 37 ಗುಂಟೆ, ರಿ.ಸ.ನಂ.204/2ರಲ್ಲಿ 05 ಎಕರೆ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೨೩೫ 





11 ಗುಂಟೆ, ಹೀಗೆ ಒಟ್ಟು 48 ಎಕರೆ 14 ಗುಂಟೆ ಜಮೀನನ್ನು ಶೈಕ್ಷಣಿಕ, ಗೋಶಾಲೆ ಹಾಗೂ ವೃದ್ಧಾಶ್ರಮ ಉದ್ದೇಶಕ್ಕೆ ಖರೀದಿಸುವ ಬಗ್ಗೆ ಮಾಡಿದ 
ಬೇಡಿಕೆ ಹಾಗೂ ನಮೂನೆ 15ಎ ಮತ್ತು 15ಎಎ ಗಳಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ಜಿಲ್ಲಾಧಿಕಾರಿಗಳು, ಬಿಜಾಪುರ ಜಿಲ್ಲೆ ಇವರು ತಮ್ಮ ಪತ್ರ 
ಸಂಖ್ಯೆ ಕಂವಿ/ಎಲ್‌ಆರ್‌ಎಂ/ಸೀಆರ್‌36/06-07 ದಿನಾಂಕ 31.77.2006ರ ಪತ್ರದಲ್ಲಿ ಮೇಲ್ಕಂಡ ಗ್ರಾಮದ ಸರ್ವೆನಂ.ಗಳಲ್ಲಿ ಒಟ್ಟು 48 ಏಕರೆ 14 
ಗುಂಟಿ ಜಮೀನನ್ನು ಖರೀದಿಸಲು ಸದರಿ ಸಂಸ್ಥೆಗೆ ಕರ್ನಾಟಕ ಭುಸುಧಾರಣೆ ಕಾಯ್ದೆ 1961ರ ಕಲಂ 109)1ಎ)ರಡಿ ಅನುಮೋದನೆ.ವಿನಾಯಿತಿ 
ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನು ಕರ್ನಾಟಕ ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ (೧೦೬ ಕಾಯ್ದೆ 1978) ಕರ್ನಾಟಕ ಭೂಮಂಜೂರಾತಿ 
ನಿಯಮಾವಳಿಗಳು ಹಾಗೂ ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆ ಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ರಾಜ್ಯ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ಕಾರಣಗಳನ್ನು ದಾಖಲಿಸಿ ನಿರ್ಧಿಷ್ಟ ಉದ್ದೇಶಕ್ಕಾಗಿ ಎಷ್ಟೇ ವಿಸ್ತೀರ್ಣದ 
ಭೂಮಿಯನ್ನು ಷರತ್ತು ಮತ್ತು ನಿಬಂಧನೆಗಳನ್ನು ವಿಧಿಸಿ ಕರ್ನಾಟಕ ಭೂಸುಧಾರಣೆ ಕಾಯ್ದೆ 1961ರ ಕಲಂ 63, 79ಎ, 79ಬಿ ಅಥವಾ 80ಕ್ಕೆ 
ವಿನಾಯಿತಿ ನೀಡಲು ಸದರಿ ಕಾಯ್ದೆಯ ಕಲಂ 109 (1ಐ)ರಲ್ಲಿ ಅವಕಾಶ ಕಲ್ಪಿಸಿದೆ. 

ಈ ಪ್ರಸ್ತಾವನೆ ಕರ್ನಾಟಕ ಭೂಸುಧಾರಣೆ (ತಿದ್ದುಪಡಿ) ಕಾಯ್ದೆ 1995ರ ಕಲಂ 109ಎ) ಮತ್ತು ಕರ್ನಾಟಕ ಭೂಸುಧಾರಣೆ 
(ತಿದ್ದುಪಡಿ) ನಿಯಮಗಳು 1996 ನಿಯಮ 38ಬಿ ಮತ್ತು 38ಸಿ ರಲ್ಲಿನ ಷರತ್ತುಗಳನ್ನು ಪೂರೈಸಿದ್ದು ಕರ್ನಾಟಕ ಭೂಸುಧಾರಣೆ ಕಾಯ್ದೆ 1961ರ 
ಕಲಂ” 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯಿತಿ ನೀಡಿ ಶ್ರೀ ಸಿದ್ದೇಶ್ವರ ಸಂಸ್ಥೆ, ಬಿಜಾಪುರ ಜಿಲ್ಲೆ ಇವರು ಬಿಜಾಪುರ ತಾಲ್ಲೂಕು “ಕಗ್ಗೋಡ 
ರಿ.ಸ.ನಂ. 200/1ರಲ್ಲಿ 04 ಎಕರೆ 20 ಗುಂಟೆ, ರಿ.ಸ.ನಂ. 2001ರಲ್ಲಿ 18 ಎಕರೆ 26 ಗುಂಟೆ, ರಿ.ಸ.ನಂ.204/1ರಲ್ಲಿ 19 ಎಕರೆ 37 ಗುಂಟೆ, 

ರಿ.ಸ.ನಂ.204/2ರಲ್ಲಿ 05 ಎಕರೆ 11 ಗುಂಟೆ, ಹೀಗೆ ಒಟ್ಟು 48 ಎಕರೆ 14 ಗುಂಟಿ ಜಮೀನನ್ನು ಶೈಕ್ಷಣಿಕ, ಗೋಶಾಲೆ ಹಾಗೂ ವೃದ್ದಾಶ್ರಮ 
ಉದ್ದೇಶಕ್ಕಾಗಿ ಖರೀದಿಸಲು ಕರ್ನಾಟಕ ಭೂಸುಧಾರಣೆ ಕಾಯ್ದೆ 1961ರ ಕಲಂ 109(1ಎ) ಇಡಿ ಅನುಮೋದನೆ ನೀಡಿ ಈ ಕೆಳಕಂಡ 
ಷರತ್ತುಗಳಿಗೊಳಪಟ್ಟಂತೆ ಸರ್ಕಾರದ ಅನುಮತಿ ನೀಡಲಾಗಿದೆ. 

1 ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು 2 
ವರ್ಷದೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ 
ನೀಡತಕ್ಕದ್ದು. 

2. ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ 1956ರ ಕಲಂ 3ರಲ್ಲಿ ಹೇಳಿರುವಂತೆ ಶೇ. 51 ಪೇಡ್‌ ಆಫ್‌ ಷೇರು ಬಂಡವಾಳ 
ಹೊಂದಿದ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ನಿಯಂತ್ರಿತ ಅಥವಾ ಎರಡರ ಹಿಡಿತ 
ಹೊಂದಿರುವ ಸರ್ಕಾರದ ಸಂಘ/ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ "ಇತರೆ ಹೊಣೆ ಮಾಡಿ ಸಾಲ 
ಪಡೆಯುವುದನ್ನು ಹೊರತುಪಡಿಸಿ ಸದರಿ "ಮೀನನ್ನು ನಿಗದಿತ ಉದ್ದೇಶಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

3. ಸದರಿ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ ನಿಡಿಪಿ/ಓಡಿಪಿ ವ್ಯಾಪ್ತಿಯೊಳಗೆ ಬಂದರೆ "ಅದರಂತೆ" “ಅನುಮತಿ ಪಡೆದು 
ಉಪಯೋಗಿಸತಕ್ಕದ್ದು 

4. ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ 1961ರ ಕಲಂ 109ರನ್ವಯ ವಿನಾಯಿ ಮಾತ್ರವಾಗಿರುತ್ತದೆ. ಬೇರೆ 
ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

5. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೋತ್ತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಿಕ ಭೂಕಂದಾಯ 
ಅಧಿನಿಯಮ 1964ರ ಕಲಂ 95ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು 

6. ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು ಕರ್ನಾಟಿಕ ಮತ್ತು ಭಾರತದ ಕಾನೂನುಗಳನ್ನು ಪಾಲಿಸತಕ್ಕದ್ದು. 

7; ಪ್ರಸ್ತಾಪಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ "ವಿನ್ಯಾಸಕ್ಕೆ ನಗರ ಯೋಜನೆ 
ಇಲಾಖೆ/ಅಭಿವೃದ್ಧಿ ಪ್ರಾಧಿಕಾರ/ಸ್ಥಳೀಯ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯತಕ್ಕದ್ದು. 

8. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು "ಕಾನೂನು ರೀತ್ಯಾ ರದ್ದುಪಡಿಸಲಾಗುವುದು 
ಮತ್ತು ಪ್ರಸ್ತಾಪಿತ ಜಮೀನನ್ನು ಯಣಮುಕವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಚಿಕ್ಕರಾಜು 
ಪಿ.ಆರ್‌. 76 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸುಧಾರಣೆ) 
ಅಧಿಸೂಚನೆ 
ಸಂಖ್ಯೆ: ಕಂಬ 61 ಎಲ್‌ಆರ್‌ಎಂ 2006 ಬೆಂಗಳೂರು, ದಿನಾಂಕ: 20ನೇ. ಜನವರಿ, 2007. 

ಮೆ: ಇಂಡಿಯನ್‌ ಕೇನ್‌ ಪವರ್ಸ್‌ ಲಿ, ಬೆಂಗಳೂರು ರವರಿಗೆ ಬಾಗಲಕೋಟಿ ಜಿಲ್ಲೆ, ಮುಧೋಳ್‌ ತಾಲ್ಲೂಕು, ಉತ್ತೂರು ಗ್ರಾಮದ 
ಸರ್ವೆನಂ. 100/4ಅ ರಲ್ಲಿ 04 ಎಕರೆ, ಸ.ನಂ.100/1ರಲ್ಲಿ 03 ಎಕರೆ 25 ಗುಂಟಿ, ಸ.ನಂ. 100/2ರಲ್ಲಿ 03 ಎಕರೆ 22 ಗುಂಟಿ,ಸ.ನಂ.100/3ರಲ್ಲಿ 7 
ಎಕರೆ 31 ಗುಂಟೆ, ಸ.ನಂ.98/2ರಲ್ಲಿ 03 ಎಕರೆ 15 ಗುಂಟೆ, ಸನಂ. 100/4ಬಿ ರಲ್ಲಿ 03 ಎಕರೆ 26 ಗುಂಟೆ, ಸ.ನಂ.98/4ರಲ್ಲಿ 03 ಎಕರೆ 15 
ಗುಂಟೈ,ಸ.ನಂ. 98/1ರಲ್ಲಿ 03 ಎಕರೆ 15 ಗುಂಟೆ ಸ.ನಂ.98/3ರಲ್ಲಿ 03 ಎಕರೆ 14 ಗುಂಟಿ ಸ.ನಂ. 99/1ಬಿರಲ್ಲಿ 05 ಎಕರೆ 09 ಗುಂಟಿ, 
ಸ.ನಂ.99/2ರಲ್ಲಿ 10 ಎಕರೆ 19 ಗುಂಟೆ, ಸ.ನಂ.99/1ಅ1ರಲ್ಲಿ 02 ಎಕರೆ 24 ಗುಂಟೆ, ಸ.ನಂ.99/1ಅ2 ರಲ್ಲಿ 02 ಎಕರೆ 25 ಗುಂಟೆ, ಸ.ನಂ. 
118/1ರಲ್ಲಿ 06 ಎಕರೆ 20 ಗುಂಟೆ, ಸ.ನಂ. 108/2ರಲ್ಲಿ 04 ಎಕರೆ, ಸ.ನಂ.118/3ರಲ್ಲಿ 10 ಎಕರೆ 21 ಗುಂಟೆ, ಸ.ನಂ.117ರಲ್ಲಿ 18 ಎಕರೆ 23 ಗುಂಟಿ, 
ಸ.ನಂ.116/1ರಲ್ಲಿ 17 ಎಕರೆ 15 ಗುಂಟೆ, ಸ.ನಂ.102/1ರಲ್ಲಿ 10 ಎಕರೆ 18 ಗುಂಟೆ, ಸ.ನಂ.101/1ರಲ್ಲಿ 05 ಎಕರೆ 11 ಗಂಟೆ, ಸ.ನಂ.138/4ರಲ್ಲಿ 04 
ಎಕರೆ, ಸ.ನಂ.139/2ಅರಲ್ಲಿ 10 ಎಕರೆ 21 ಗುಂಟೆ, ಸ.ನಂ.141/1ಅ ರಲ್ಲಿ 02 ಎಕರೆ 13 ಗುಂಟೆ, ಸ.ನಂ.141/1ಅ ರಲ್ಲಿ 02 ಎಕರೆ 12 ಗುಂಟಿ, 
ಸ.ನಂ. 102/2ರಲ್ಲಿ 01 ಎಕರೆ 04 ಗುಂಟೆ, ಸ.ನಂ.119/2ರಲ್ಲಿ 06 ಎಕರೆ 17 ಗುಂಟೆ, ಸ.ನಂ.116/5ರಲ್ಲಿ 01 ಎಕರೆ 26 ಗುಂಟೆ, ಸ.ನಂ.116/4ರಲ್ಲಿ 
02 ಎಕರೆ 30 ಗಂಟಿ, ಸ.ನಂ.116.3ರಲ್ಲಿ 02 ಎಕರೆ 30 ಗುಂಟೆ, ಸ.ನಂ.106/1ರಲ್ಲಿ 01 ಎಕರೆ 19 ಗುಂಟೆ, ಸ.ನಂ.106/2ರಲ್ಲಿ 01 ಎಕರೆ 11 ಗುಂಟೆ, 
ಸ.ನಂ.106/3ರಲ್ಲಿ 01 ಎಕರೆ 16 ಗುಂಟೆ, ಸ.ನಂ.106/4ರಲ್ಲಿ 01 ಎಕರೆ 20 ಗುಂಟೆ, ಸ.ನಂ.105/1ರಲ್ಲಿ 20 ಗುಂಟೆ, ಸ.ನಂ.105/1ಅರಲ್ಲಿ 20 
ಗುಂಟೆ, ಸ.ನಂ.105/1ಕ ರಲ್ಲಿ 01 ಎಕರೆ 01 ಗುಂಟಿ, ಹಾಗೂ ಸ.ನಂ. 105.2 ರಲ್ಲಿ 02 ಎಕರೆ 03 ಗುಂಟಿ ಹೀಗೆ ಒಟ್ಟು 173.12 ಗುಂಟೆ 
ಜಮೀನನ್ನು ಬೀಜ ಸಂಶೋಧನಾ ಕೇಂದ್ರ ಹಾಗೂ ಕಬ್ಬು ಹರಿಯುವ ಕಾರ್ಹಾನೆ ಸ್ಥಾಪಿಸುವ ಉದ್ದೇಶಕ್ಕಾಗಿ ಖರೀದಿಸಲು ಮಾಡಿದ ಬೇಡಿಕೆ 


ಪಿ೩೬ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ಭಾಗ - ೪ಎ 





ಹಾಗೂ ನಮೂನೆ 15ಎ ಮತ್ತು 15ಎಎಗಳಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ಜಿಲ್ಲಾಧಿಕಾರಿಗಳು, ಬಾಗಲಕೋಟೆ ಇವರು ತಮ್ಮ ಪತ್ರ ಸಂಖ್ಯೆ 
ಕೆಎಲ್‌ಆರ್‌/ಸೀಆರ್‌-16/06-07 ದಿನಾಂಕ 23.8.2006ರ ಪತ್ರದಲ್ಲಿ ಮೇಲ್ಕಂಡ ಗ್ರಾಮದ ಸರ್ವೆನಂ.ಗಳಲ್ಲಿ ಒಟ್ಟು 173 ಎಕರೆ 12 ಗುಂಟಿ 
ಜಮೀನನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ ಖರೀದಿಸಲು ಸದರಿ ಸಂಸ್ಥೆಗೆ ಕರ್ನಾಟಕ ಭುಸುಧಾರಣೆ ಕಾಯ್ದೆ 1961ರ ಕಲಂ 109)1ಎ)ರಡಿ ಅನುಮೋದನೆ/ 
ವಿನಾಯಿತಿ ನೀಡಲು ಶಿಫಾರಸು ಮಾಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನು ಕರ್ನಾಟಕ ಪರಿಶಿಷ್ಟ ಜಾತಿ.ಪರಿಶಿಷ್ಟ ಪಂಗಡ (೬ಖಿಅಐ ಕಾಯ್ದೆ 1978) ಕರ್ನಾಟಕ ಭೂಮಂಜೂರಾತಿ 
ನಿಯಮಾವಳಿಗಳು ಹಾಗೂ ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆ ಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ರಾಜ್ಯ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ಕಾರಣಗಳನ್ನು ದಾಖಲಿಸಿ ನಿರ್ಧಿಷ್ಟ ಉದ್ದೇಶಕ್ಕಾಗಿ ಎಷ್ಟೇ ವಿಸ್ತೀರ್ಣದ 
ಭೂಮಿಯನ್ನು ಷರತ್ತು ಮತ್ತು ನಿಬಂಧನೆಗಳನ್ನು ವಿಧಿಸಿ ಕರ್ನಾಟಕ ಭೂಸುಧಾರಣೆ ಕಾಯ್ದೆ 1961ರ ಕಲಂ 63,79,ಎ79ಬಿ ಅಥವಾ 80ಕ್ಕೆ 
ವಿನಾಯಿತಿ ನೀಡಲು ಸದರಿ ಕಾಯ್ದೆಯ ಕಲಂ 109 (1ಐ)ರಲ್ಲಿ ಅವಕಾಶ ಕಲ್ಪಿಸಿದೆ. 

ಈ ಪ್ರಸ್ತಾವನೆ ಕರ್ನಾಟಕ ಭೂಸುಧಾರಣೆ (ತಿದ್ದುಪಡಿ) ಕಾಯ್ದೆ 1995ರ ಕಲಂ 10%।ಎ) ಮತ್ತು ಕರ್ನಾಟಕ ಭೂಸುಧಾರಣೆ 
(ತಿದ್ದುಪಡಿ) ನಿಯಮಗಳು1996ರ ನಿಯಮ 38ಬಿ ಮತ್ತು 38ಸಿ ರಲ್ಲಿನ ಷರತ್ತುಗಳನ್ನು ಪೂರೈಸಿದ್ದು ಕರ್ನಾಟಕ ಭೂಸುಧಾರಣೆ ಕಾಯ್ದೆ 1961ರ 
ಕಲಂ 63, 79ಎ, 79ಬ ಅಥವಾ 80ಕ್ಕೆ ವಿನಾಯಿತಿ ನೀಡಿ ಮೆ: ಇಂಡಿಯನ್‌ ಕೇನ್‌ ಪವರ್ಸ್‌ ಲಿ, ಬೆಂಗಳೂರು ಇವರಿಗೆ ಬಾಗಲಕೋಟಿ ಜಿಲ್ಲೆ 
ಮುಧೋಳ ತಾಲ್ಲೂಕು, ಮತ್ತೂರ ಗ್ರಾಮ ಸೆರ್ವೆನಂ. 100/4ಅ ರಲ್ಲಿ 04 ಎಕರೆ, ಸ.ನಂ.100/1ರಲ್ಲಿ 03 ಎಕರೆ 25 ಗುಂಟೆ, ಸ.ನಂ. 100/2ರಲ್ಲಿ 
03 ಎಕರೆ 22 ಗುಂಟೆ, ಸ.ನಂ.100/1ರಲ್ಲಿ 03 ಎಕರೆ 25 ಗುಂಟೆ, ಸ.ನಂ.100/2ರಲ್ಲಿ 03 ಎಕರೆ 22 ಗುಂಟೆ, ಸ.ನಂ.100/3ರಲ್ಲಿ 07 ಎಕರೆ 31 
ಗುಂಟೆ, ಸ.ನಂ.98/2ರಲ್ಲಿ 03 ಎಕರೆ 15 ಗುಂಟೆ, ಸ.ನಂ.100/4ಬಿ ರಲ್ಲಿ 03 ಎಕರೆ 26 ಗುಂಟೆ, ಸನಂ. 98/4ರಲ್ಲಿ 03 ಎಕರೆ 15 ಗುಂಟೆ 
ಸ.ನಂ.98/1ರಲ್ಲಿ 03 ಎಕರೆ, 15 ಗುಂಟೆ, ಸ.ನಂ.98/3ರಲ್ಲಿ 03 ಎಕರೆ 14 ಗುಂಟೆ, ಸ.ನಂ.99/1ಬಿ ರಲ್ಲಿ 05 ಎಕರೆ 09 ಗುಂಟೆ, ಸ.ನಂ.99/2ರಲ್ಲಿ 
10 ಎಕರೆ 19 ಗುಂಟೆ, ಸ.ನಂ.99/151ರಲ್ಲಿ 02 ಎಕರೆ ಎಕರೆ 24 ಗುಂಟೆ, ಸನಂ.99/1ಅ2 ರಲ್ಲಿ 02 ಎಕರೆ 25 ಗುಂಟೆ, ಸ.ನಂ. 118/1ರಲ್ಲಿ 06 
ಎಕರೆ 20 ಗುಂಟೆ, ಸ.ನಂ.108/2ರಲ್ಲಿ 04 ಎಕರೆ, ಸ.ನಂ.118/3ರಲ್ಲಿ 10 ಎಕರೆ 21 ಗುಂಟೆ, ಸ.ನಂ.117ರಲ್ಲಿ 18 ಎಕರೆ 23 ಗುಂಟೆ, ಸ.ನಂ.116.1ರಲ್ಲಿ 
17 ಎಕರೆ 15 ಗುಂಟೆ, ಸ.ನಂ. 102/1ರಲ್ಲಿ 10 ಎಕರೆ 19 ಗುಂಟೆ, ಸ.ನಂ. 101/1ರಲ್ಲಿ 05 ಎಕರೆ 11 ಗುಂಟೆ, ಸ.ನಂ.138/4ರಲ್ಲಿ 04 ಎಕರೆ, 
ಸ.ನಂ.139/2ಅ ರಲ್ಲಿ 10 ಎಕರೆ 21 ಗುಂಟೆ, ಸ.ನಂ.141/ ಅ ರಲ್ಲಿ 02 ಎಕರೆ 13 ಗುಂಟೆ, ಸ.ನಂ.119/2ರಲ್ಲಿ 06 ಎಕರೆ 17 ಗುಂಟೆ, ಸನಂ. 
116/5ರಲ್ಲಿ 01 ಎಕರೆ 26 ಗುಂಟೆ, ಸ.ನಂ.116/4ರಲ್ಲಿ 02 ಎಕರೆ 30 ಗುಂಟೆ, ಸ.ನಂ.116/3ರಲ್ಲಿ 02 ಎಕರೆ 30 ಗುಂಟೆ, ಸ.ನಂ.106/1ರಲ್ಲಿ 01 
ಎಕರೆ 19 ಗುಂಟೆ, ಸ.ನಂ.106/2ರಲ್ಲಿ 01 ಎಕರೆ 11 ಗುಂಟೆ, ಸ.ನಂ.106/3ರಲ್ಲಿ 01 ಎಕರೆ 16 ಗುಂಟೆ, ಸ.ನಂ. 106/4ರಲ್ಲಿ ಎಕರೆ 20 ಗುಂಟಿ, 
ಸ.ನಂ.105/1ರಲ್ಲಿ 20 ಗುಂಟೆ, ಸ.ನಂ.105/1ಅರಲ್ಲಿ 20 ಗುಂಟೆ, ಸ.ನಂ.105/1ಕರಲ್ಲಿ 01 ಎಕರೆ 01 ಗುಂಟೆ, ಹಾಗೂ ಸ.ನಂ.105/2 ರಲ್ಲಿ 02 ಎಕರೆ 
03 ದುಂಟಿ ಹೀಗೆ ಒಟ್ಟು 173.12 ಗುಂಟಿ ಜಮೀನನ್ನು ಬೀಜ ಸಂಶೋಧನಾ ಕೇಂದ್ರ ಹಾಗೂಕಬ್ಬು ಹರಿಯುವ ಕಾರ್ಹಾನೆ ಸ್ಥಾಪಿಸುವ 
ಉದ್ದೇಶಕ್ಕಾಗಿ ಖರೀದಿಸಲು ಕರ್ನಾಟಕ ಭೂಸುಧಾರಣೆ ಕಾಯ್ದೆ 1961ರ ಕಲಂ 109ಎ) ಅಡಿ "ಅನುಮೋದನೆ ನೀಡಿ ಈ ಕಂಡ 
ಷರತ್ತುಗಳಿಗೊಳಪಟ್ಟಂತೆ ಸರ್ಕಾರದ ಅನುಮತಿ ನಿಡಲಾಗಿದೆ. 

1 ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು 2 

ವರ್ಷದೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ 

ನೀಡತಕ್ಕದ್ದು. 

2. ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 

ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ 1956ರ ಕಲಂ 3ರಲ್ಲಿ ಹೇಳಿರುವಂತೆ ಶೇ. 51 ಪೇಡ್‌ ಆಫ್‌ ಷೇರು ಬಂಡವಾಳ ಹೊಂದಿದ 

ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ 
ಸಂಘ/ ಸಂಸ್ಥೆ ಒಂದಕ್ಕೆ ಖಾತರಿ. ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ 
ಜಮೀನನ್ನು ಇದತ 'ಉದ್ದೇಶಕಲ್ಪದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

8 ಸದರಿ. ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ ಸಿಡಿಪಿ.ಗ.ಡಿ.ಪಿ ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ ಅನುಮತಿ ಪಡೆದು 

ಉಪಯೋಗಿಸತಕ್ಕದ್ದು 

4. ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ 1961ರ ಕಲಂ 109ರನ್ವಯ ವಿನಾಯಿತಿ ಮಾತ್ರವಾಗಿರುತ್ತದೆ. ಬೇರೆ 

ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

5. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೋತ್ತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಿಕ ಭೂಕಂದಾಯ 

ಅಧಿನಿಯಮ 1964ರ ಕಲಂ 95ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು 

6. ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು ಕರ್ನಾಟಿಕ ಮತ್ತು ಭಾರತದ ಕಾನೂನುಗಳನ್ನು ಪಾಲಿಸತಕ್ಕದ್ದು. 

7. ಪ್ರಸ್ತಾಪಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ "ವಿನ್ಯಾಸಕ್ಕೆ ನಗರ ಯೋಜನೆ 

ಇಲಾಖೆ/ಅಭಿವೃದ್ಧಿ ಪ್ರಾಧಿಕಾರ/ಸ್ಥಳೀಯ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯತಕ್ಕದ್ದು. 

8. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರಿತ್ಯಾ ರದ್ದುಪಡಿಸಲಾಗುವುದು 

ಮತ್ತು ಪ್ರಸ್ತಾಪಿತ ಜಮೀನನ್ನು ಯಣಮುಕವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಚಿಕ್ಕರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸುಧಾರಣೆ) 
ಕರ್ನಾಟಿಕ ಸರ್ಕಾರದ ನಡವಳಿಗಳು 
ವಿಷಯ :- ನ್ಯಾಷನಲ್‌ ಇನ್ಸ್‌ಟ್ಯೂಟ್‌ ಆಫ್‌ ಹೈಡ್ರಾಲಜಿ, ಬೆಗಾವಿ ಇವರಿಗೆ ಬೆಳಗಾವಿ ತಾಲ್ಲೂಕಿನ ಸಂತಿಬಸ್ತವಾಡ ಗ್ರಾಮದ 
ರಿ.ಸ.ಸಂಖ್ಯೆ:23/1ರಲ್ಲಿ 3 ಎಕರೆ 31 ಗುಂಟೆ ಹಾಗೂ ರಿ.ಸ.ಸಂಖ್ಯೆ23/2ರಲ್ಲಿ 1 ಎಕರೆ 9 ಗುಂಟೆ ಹೀಗೆ ಒಟ್ಟು 5 ಎಕರೆ 
ಹೆಚ್ಚವರಿ ಭೂಮಿಯನ್ನು ಮಂಜೂರು ಮಾಡುವ ಕುರಿತು. 
ಓದಲಾಗಿದೆ :- ಜಿಲ್ಲಾಧಿಕಾರಿಗಳ, ಬೆಳಗಾವಿ ಇವರ ಪತ್ರಸಂಖ್ಯೆಎ:ಕಂಶಾ/ಭೂಸು./ವಿವ/49/2006-07 ದಿನಾಂಕ 10.08.2006 ಹಾಗೂ 
06.10.2006 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೨೩೭ 





ಸಾವನೆ:- 

ಮೇಲೆ ಓದಲಾದ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು, ಬೆಳಗಾವಿ ಇವರು ಮಾರ್ಕಂಡೇಯ ಜಲಾಶಯ ಯೋಜನೆಯಡಿ 
ಮುಳುಗಡೆಯಾಗುವ ಗ್ರಾಮಗಳ ಕುಟುಂಬಗಳ ಪುನರ್ವಸತಿ ಕಲ್ಪಸಲು ಬೆಳಗಾವಿ ತಾಲ್ಲೂಕಿನ ಸಂತಿಬಸ್ತವಾಡ ಗ್ರಾಮದ ರಿ.ಸ.ಸಂಖ್ಯೆ23/1ರಲ್ಲಿ 3 
ಎಕರೆ 31 ಗುಂಟೆ ಹಾಗೂ ರಿ.ಸ.ಸಂಖ್ಯೆ23/2ರಲ್ಲಿ 1 ಎಕರೆ 9 ಗುಂಟಿ ಹೀಗೆ ಒಟ್ಟು 5.00 ಎಕರೆ ಜಮೀನನ್ನು ಕರ್ನಾಟಕ ಭೂಸುಧಾರಣೆ ಕಾಯ್ದೆ 
ಕಲಂ 77(3)ರಡಿ ಸಾರ್ವಜನಿಕ ಉದ್ದೇಶಕ್ಕೆ ಕಲ್ಪಿಸಲಾಗಿದ್ದು ಈ ಕ್ಷೇತ್ರ ಈಗ ಖಾಲಿ ಇರುತ್ತದೆ ಮತ್ತು ಸದರಿ ಜಮೀನು ಸರ್ಕಾರದ 
ಕಬ್ಬೆಯಲ್ಲಿರುತ್ತದೆ. 

ಮೇಲ್ಮಾಣಿಸಿದ ಈ ಜಮೀನುಗಳು ಸಂತಿಬಸ್ತವಾಡ ಗ್ರಾಮಕ್ಕೆ ಹೊಂದಿಕೊಂಡಿದ್ದು ಸದರಿ ಜಮೀನಿನಲ್ಲಿ ಯಾವುದೇ ತರಹದ ಕಿಮ್ಮತ್ತಿನ 
ಕಟ್ಟಡಗಳಾಗಲಿ, ಮರಗಳಾಗಲೀ ಇರುವುದಿಲ್ಲ. ಈ ಜಮೀನನ್ನು ಈಗ ಮಾರ್ಕಂಡೇಯ ಜಲಾಶಯ ಯೋಜನೆಯಡಿ ಮುಳುಗಡೆಯಾಗುವ 
ಗ್ರಾಮಗಳ ಕುಟುಂಬಗಳ ಪುನರ್ವಸತಿಗಾಗಿ ಮೀಸಲಿಟ್ಟಿದ್ದವನ್ನು ಮರಳಿ ಪಡೆದು ನ್ಯಾಷನಲ್‌ ಇನ್ಸ್ಟಿಟ್ಯೂಟ್‌ ಆಫ್‌ ಹೈಡ್ರಾಲಜಿ, ಬೆಳಗಾವಿ 
ಅವರಿಗೆ ಮಂಜೂರು ಮಾಡಲು ಜಿಲ್ಲಾಧಿಕಾರಿಗಳು, ಬೆಳಗಾವಿ ಇವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಸದರಿ ಜಮೀನು ಸರ್ಕಾರದಲ್ಲಿ 
ನಿಹಿತವಾಗಿದ್ದು ಜಿಲ್ಲಾಧಿಕಾರಿಗಳು, ಬೆಳಗಾವಿ ಇವರು ಸಂತಿಬಸ್ತವಾಡ ಗ್ರಾಮದಲ್ಲಿ ಪ್ರತಿ ಎಕರೆಗೆ ಜಮೀನು ಮಾರಾಟ ಮೌಲ್ಯ ಹಣವನ್ನು 
ನಿರೂಪಿಸಿದ್ದು ಸದರಿ ನಿರೂಪಣೆ ಮೇರೆಗೆ ಪ್ರಸ್ತಾಪಿತ ಜಮೀನಿನ ಮೌಲ್ಯ ಪ್ರತಿ ಎಕರೆಗೆ ರೂ.48,000-00 ಎಂದು ನಿರ್ಧಿಷ್ಟ ಪಡಿಸಬಹುದಾಗಿದೆ 
ಮತ್ತು ಪ್ರಸ್ತಾಪಿತ ಜಮೀನಿನ ಒಟ್ಟು ಕ್ಷೇತ್ರ 5.00 ಎಕರೆ ಜಮೀನು ಮಾರ್ಕಂಡೇಯ ಯೋಜನೆ ಸಂತ್ರಸ್ತರಿಗೆ ಕಾಯ್ದಿರಿಸಿದನ್ನು ಮರಳಿ ಪಡೆದು 
ನ್ಯಾಷನಲ್‌ ಇನ್ಸ್ಟಿಟ್ಯೂಟ್‌ ಆಫ್‌ ಹೈಡ್ರಾಲಜಿ, ಬೆಳಗಾವಿ ಇವರಿಗೆ ಮಂಜೂರು ಮಾಡಬೇಕೆಂದು ಪ್ರಸ್ತಾವನೆಗೆ ಜಿಲ್ಲಾಧಿಕಾರಿಗಳು, ಬೆಳಗಾವಿ 
ಜಿಲ್ಲೆ ಇವರು ಶಿಫಾರಸ್ಸು ಮಾಡಿರುತ್ತಾರೆ. 

ಬೆಳಗಾವಿ ತಾಲ್ಲೂಕಿನ ಸಂತಿಬಸ್ತಾವಾಡ ಗ್ರಾಮದ ರಿ.ಸ.ಸಂಖ್ಯೆ:23/1ರಲ್ಲಿ 3 ಎಕರೆ 31 ಗುಂಟಿ ಮತ್ತು ರಿ.ಸ.ಸಂಖ್ಯೆ 23/2ರಲ್ಲಿ 1 ಎಕರೆ 
9 ಗುಂಟಿ ಹೀಗೆ ಒಟ್ಟು 5.00 ಎಕರೆ ಹೆಚ್ಚುವರಿ ಜಮೀನಾಗಿದ್ದು ವಿತರಣೆಗೆ ಲಭ್ಯವಿರುವುದರಿಂದ ಸದರಿ ಜಮೀನನ್ನು ಸದರಿ ಸಂಸ್ಥೆಗೆ ಮಂಜೂರು 
ಮಾಡಬಹುದಾಗಿ ಜಿಲ್ಲಾಧಿಕಾರಿಗಳು, ಬೆಳಗಾವಿ ಜಿಲ್ಲೆ ಇವರು ಶಿಫಾರಸ್ತು ಮಾಡಿರುತ್ತಾರೆ. 

ಸರ್ಕಾರದ ಆದೇಶಸಂಖ್ಯೆ ಕಂಇ 58 ಎಲ್‌ಆರ್‌ಎ 2006 ಬೆಂಗಳೂರು 
ದಿನಾಂಕ 09ನೇ ಜನವರಿ 2007. 

ಹಿರಿಯ ಉಪ ವಿಭಾಗಾಧಿಕಾರಿಗಳು, ಬೆಳಗಾವಿ ಮತ್ತು ಜಿಲ್ಲಾಧಿಕಾರಿಗಳು, ಬೆಳಗಾವಿ ಜಿಲ್ಲೆ ಇವರು ಮಾಡಿರುವ ಶಿಫಾರಸ್ಸುಗಳನ್ನು 
ಗಣನೆಗೆ ತೆಗೆದುಕೊಂಡು ಬೆಳಗಾವಿ ತಾಲ್ಲೂಕಿನ ಸಂತಿಬಸ್ತವಾಡ ಗ್ರಾಮದ ರಿ.ಸ.ಸಂಖ್ಯೆ: 23/1ರಲ್ಲಿ 3 ಎಕರೆ 31 ಗುಂಟಿ ಮತ್ತು ರಿ.ಸ.ಸಂಖ್ಯೆ 
23/2ರಲ್ಲಿ 1 ಎಕರೆ 9 ಗುಂಟಿ ಹೀಗಎ ಒಟ್ಟು 5.00 ಎಕರೆ ಹೆಚ್ಚವರಿ ಜಮೀನನ್ನು ನ್ಯಾಷನಲ್‌ ಇನ್ವಿಟ್ಯೂಟ್‌ ಆಫ್‌ ಹೈಡ್ರಾಲಜಿ, ಬೆಳಗಾವಿ 
ಇವರಿಗೆ ಮಂಜೂರು ಮಾಡಲಾಗಿದೆ. 

ಕರ್ನಾಟಕ ಭಸುಧಾರಣೆ ಕಾಯ್ದೆ 1961 ಕರ್ನಾಟಕ ಭೂಸುಧಾರಣೆ ನಿಯಮ 1974 ಮತ್ತು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸಿರುವ 
ಮಾರ್ಗಸೂಚಿಗಳನ್ನು ಮತ್ತು ನಿಯಮಗಳ ಪ್ರಕಾರ ಜಿಲ್ಲಾಧಿಕಾರಿಗಳು, ಬೆಳಗಾವಿ ಜಿಲ್ಲೆ ಇರುವ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ. ಚಿಕ್ಕರಾಜು 
ಪಿ.ಆರ್‌. 74 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸುಧಾರಣೆ) 
URBAN DEVELOPMENT SECRETARIAT 

NOTIFICATION 
CORRIGENDUM 

NO. UDD 45 MLR 2001 (D1), Bangalore, Dated 9" February 2007. 

In the Government Notification No. UDD 45 MLR 2006(D-1), dated 1 January 2007, published 
in Extraordinary Gazette dated 19" January 2007, the words appearing in the 3° para “the Government 
of Karnataka hereby appoints the Assistant Commissioner of the Jurisdictional Sub-division as the 
Administrator in respect of the BELUR Town Municipal Council” shall be read as, ‘the Government of 
Karnataka hereby appoints the Tahasildar of BELUR TALUK of Hassan District as the Administrator in 
respect of BELUR Town Municipal Council.” 


(ಔ 


By Order and in the name of the Governor of Karnataka, 
PR- 91 B.G. WALI 
Under Secretary to Government, 
Urban Development Department. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 116 ಶಿಸನೇ 2006 ಬೆಂಗಳೂರು, ದಿನಾಂಕ: 3ನೇ. ಫೆಬ್ರವರಿ, 2007. 
ಅಧಿಸೂಚನೆ ಸಂಖ್ಯೆ : ಅಪಜೀ 72 ಇಪಿಸಿ 2006, ದಿನಾಂ: 04.09.2006 ರಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ 
ಬೆಂಗಳೂರು ಇದರ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಶ್ರೀ ಹೆಚ್‌.ಸಿ. ಶರತ್‌ ಚಂದ್ರ "ಬೆಳಕು' ನಂ.65, 3ನೇ ಮುಖ್ಯ ರಸ್ತೆ ಅಮರ ಜೋತಿ 
ಲೇಔಟ್‌ ಜೋಳನಗರ, ಬೆಂಗಳೂರು-32 ರವರಿಗೆ ಅವರು ಸದರಿ ಸ್ಥಾನದ ಕಾರ್ಯಭಾರವನ್ನು ವಹಿಸಿಕೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆವಿಗೆ ಸಂಪುಟ ಸಚಿವರ ಸ್ಥಾನಮಾನವನ್ನು ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ತಿಪ್ಪೇಸ್ವಾಮಿ 
ಪಿ.ಆರ್‌. 95 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ರಾಜ್ಯ ಶಿಷ್ಠಾಚಾರ) 


ಪಿ೩೮ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ಭಾಗ - ೪ಎ 





ಕಾರ್ಮಿಕ ಸಚಿವಾಲಯ 
ಸಂಖ್ಯೆ: ಕಾಇ 137 ಇಟಿಐ 2006 ಬೆಂಗಳೂರು, ದಿನಾಂಕ: 6ನೇ. ಫೆಬ್ರವರಿ, 2007. 
ಅಧಿಸೂಚನೆ 
ಕರ್ನಾಟಕ ಗೆಜೆಟೆಡ್‌ ಪ್ರೊಬೋಷನರ್‌ಗಳ ನೇಮಕಾತಿ (ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ) ನಿಯಮಗಳು 1997ರಡಿ 
ಕರ್ನಾಟಕ ಲೋಕಸೇವಾ ಆಯೋಗದ ಅಧಿಸೂಚನೆ ಸಂ.ಪಿಎಸ್‌ಸಿ 53 ಆರ್‌ಟಿಬಿ 95, ದಿನಾಂಕ 19/06/1997ರಲ್ಲಿ ಪತ್ರಾಂಕಿತ ಪರೀಕ್ಷಾರ್ಥಿಯಾಗಿ 
ಹೆಚ್ಚವರಿ ಪಟ್ಟಿಯಲ್ಲಿ ಆಯ್ಕೆಯಾಗಿರುವ ಶ್ರೀ ವಿಶಾಲ್‌ದತ್ತ ವಿ. ಕೋಹಿರ್‌, ಎಂ.ಐ.ಜಿ-14, ಆಳಂದ್‌ ಕಾಲೋನಿ, ಗುಲ್ಬರ್ಗಾ-585101 ರವರನ್ನು 
ವೇತನ ಶ್ರೀಣಿ ರೂ.6300-11840 ದಲ್ಲಿ (ಸಮೂಹ-ಬಿ) ಉದ್ಯೋಗ ಮತ್ತು ತರಬೇತಿ ಇಲಾಖೆ ಪ್ರಾಚಾರ್ಯರು ದರ್ಜೆ-2/ಉಪ ಪ್ರಾಚಾರ್ಯರು 
ಸಹಾಯಕ ನಿರ್ದೇಶಕರು (ತ)/ಸಹಾಯಕ ನಿಯಂತ್ರಕರು (ಪ)/ಸಹಾಯಕ ಅಪ್ರೆಂಟಿಶಿಪ್‌ ಸಲಹೆಗಾರರ ಹುದ್ದೆಗೆ ಕೂಡಲೇ ಜಾರಿಗೆ ಬರುವಂತೆ 
ನೇಮಕ ಮಾಡಲಾಗಿದೆ. 
1. ಇವರ ಪರೀಕ್ಷಾರ್ಥ ಅವಧಿಯು 2 ವರ್ಷಗಳಾಗಿರುತ್ತವೆ. 
2) ಇವರು ಪರೀಕ್ಷಾರ್ಥ ಅವಧಿಯಲ್ಲಿ ಅವರ ಹುದ್ದೆಗೆ ನಿಗಧಿಪಡಿಸಿರುವ ಎಲ್ಲಾ ಇಲಾಖಾ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗತಕ್ಕದ್ದು. 
3) ಇವರು ಈ ಅಧಿಸೂಚನೆಯನ್ನು ನೋಂದಾಯಿತ ಅಂಚೆ ಮುಖಾಂತರ ರವಾನಿಸಿದ ದಿನಾಂಕದಿಂದ 15 ದಿನಗಳೊಳಗೆ 
ಆಯುಕ್ತರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ, ಸುಬ್ಬಯ್ಯ ಸರ್ಕಲ್‌, ಬೆಂಗಳೂರು ಇವರ ಮುಂದೆ ಕರ್ತವ್ಯಕ್ಕೆ 
ಹಾಜರಾಗತಕ್ಕದ್ದು. ಇದಕ್ಕೆ ತಪ್ಪಿದ್ದಲ್ಲಿ ಇವರ ನೇಮಕಾತಿಯು ರದ್ದಾಗುತ್ತದೆ. 
4) ಅಭ್ಯರ್ಥಿಯುನೇಮಕಾತಿಗೆ ಸಂಬಂಧಿಸಿದ ಎಲ್ಲಾ ಮೂಲ ದಾಖಲಾತಿಗಳನ್ನು ಕರ್ತವ್ಯಕ್ಕೆ ಹಾಜಾರಾಗುವಾಗ 
ಹಾಜರುಪಡಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಎನ್‌. ಲಕ್ಷ್ಮೀ ಪತಿ 
ಪಿ.ಆರ್‌. 96 ಸರ್ಕಾರದ ಉಪಕಾರ್ಯದರ್ಶಿ, 
ಕಾರ್ಮಿಕ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಜ 132 ಎಂಆರ್‌ಇ 2006 (ಭಾಗ) ಬೆಂಗಳೂರು, ದಿನಾಂಕ: 24ನೇ. ಜನವರಿ, 2007. 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ) ಅಧಿನಿಯಮ, 1966ರ ಕಲಂ 11(1) (1X) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು “ಶ್ರೀ ಬಸವರಾಜ ಬಸಪ್ಪ ಕಟ್ಟೀಮನಿ, ತಾಳಿಕೋಟೆ, ತಾ: ಮುದ್ದೇಬಿಹಾಳ ಇವರನ್ನು ತಾಳೀಕೋಟಿ ಕೃಷಿ 
ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಮ [ರನ್ನಾಗಿ ಮರಾ ಗಃ ಮಾಡಿನ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಕೆ. ಸಾಂಬಶಿವಂ) 


ಪಿ.ಆರ್‌.111 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರಜಲಾಖೆ. 
ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಮಾತಂಇ 06 ಅಡವಿ 2007 (ಭಾಗ) ಬೆಂಗಳೂರು, ದಿನಾಂಕ: 3ನೇ. ಫೆಬ್ರವರಿ, 2007. 

ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತದ (ಕಿಯೋನಿಕ್‌), ಬೆಂಗಳೂರು. ಇದರ ಸಂಘ ನಿಯಮಾವಳಿಗಳ 
ಅಂತರ ನಿಯಮ 18 ಹಾಗೂ 36ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಸದರಿ ನಿಗಮದ ನಿರ್ದೇಶಕರ ಮಂಡಳಿಗೆ ಶ್ರೀ. ರೇಣುಕಾಚಾರ್ಯ, 
ಶಾಸಕರು, ಹೊನ್ನಾಳಿ, ಇವರನ್ನು ನಿರ್ದೇಶಕರನ್ನಾಗಿ ಹಾಗೂ ಹಾಲಿ ಅಧ್ಯಕ್ಷರಾಗಿರುವ ಶ್ರೀ. ಎಂ.ಎನ್‌. ವಿದ್ಯಾಶಂಕರ ಭಾ.ಆ.ಸೇ, ಇವರ ಬದಲಿಗೆ 
ಅಧ್ಯಕ್ಷರನ್ನಾಗಿ ತಕ್ಷಣದಿಂದ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಎಸ್‌.ಇಂದುಮತಿ) 
ಪಿ.ಆರ್‌.112 ಸರ್ಕಾರದ ಉಪ ಕಾರ್ಯದರ್ಶಿ, 
ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ 
ಇಲಾಖೆ. 
ಒಳಾಡಳಿತ ಸಚೆವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 315 ಪಿಎಂಎಸ್‌ 2005 ಬೆಂಗಳೂರು, ದಿನಾಂಕ: 31ನೇ. ಜನವರಿ, 2007. 

1872 ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯ 6 ಮತ್ತು 9ನೇ ಕಲಂನಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಯಿಸಿ 
ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ (ಕರ್ನಾಟಕ) ನಿಯಮಗಳು 1961 ರಂತೆ ಕಾರ್ಯನಿರ್ವಹಿಸಲು ಪಾಸ್ಟರ್‌ ಲಾರೆನ್ಸ್‌ ಬಾಬು, ವ್ಹಿಲೇಜ್‌ 
ಗ್ರೇಸ್‌ ಚರ್ಚೆ ಮಿನಿಸ್ವೀನ್‌, ಮ ಮುದೂರು ಗ್ರಾಮ, ಕುಂದಾಪೂರ ತಾಲ್ಲೂಕು, ಉಡುಪಿ ಜಿಲ್ಲೆ ಮುದೂರು- 576233 ಇವರಿಗೆ 
ಮೇಲಿನ ಕಾಯ್ದೆಯಡಿಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ವಿವಾಹ ವಿಧಿಯನ್ನು ನೆರವೇರಿಸಲು ಸದರಿ ಕಾಯ್ದೆಯಲ್ಲಿ ಸೂಚಿಸಿರುವ ಷರತ್ತುಗಳನ್ನು 
ಪೂರೈಸುವ ಷರತ್ತಿಗೊಳಪಟ್ಟು ಅನುಮತಿಯನ್ನು ಈ ಮೂಲಕ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಎಂ.ಎಸ್‌.ಮಹಂತೇಶಯ್ಯ) 
ಪಿ.ಆರ್‌.113 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ. 
(ರಹದಾರಿ ಮತ್ತು ವಿದೇಶಿಯರು). 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೨೩೯ 





REVENUE SECRETARIAT 
NOTIFICATION 
CORRIGENDUM 
NO. RD 117 BMM 2005 Bangalore, Dated 20" January 2007. 

In exercise of the powers conferred by sub-section (2) of section 1 of the Karnataka Land 
Revenue and Certain Other Laws (Amendment) ordinance 2006 (Karnataka ordinance No.5 of 2006) the 
Government of Karnataka hereby appoint the 5h day of January 2007 as the date on which all the 
provisions of the said ordinance shall come into force. 

By Order and in the name of the Governor of Karnataka, 
PR- 114 (S.M. JAAMDAR) 
Principal Secretary to Government, 
Revenue Department. 
ಕಂದಾಯ ಸಚೆವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ:280 ಆರ್‌ ಇಹೆಚ್‌ 2006 ಬೆಂಗಳೂರು, ದಿನಾಂಕ: 3ನೇ. ಫೆಬ್ರವರಿ, 2007. 

ಕರ್ನಾಟಕ ಅಭಿವೃದ್ಧಿ ಮಂಡಳಿಗಳ (ತಿದ್ದುಪಡಿ) ಅಧಿನಿಯಮ 1985ರ ಖಖಎ ರಲ್ಲಿನ ಕಲಂ 12ಎ ಉಪ ಕಲಂ 30 ಮತ್ತು 3 (x) 
ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಈ ಕೆಳಕಂಡವರನ್ನು ಬಾಗಲಕೋಟಿ ಪಟ್ಟಣ ಅಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷರು 
ಮತ್ತು ಸದಸ್ಯರನ್ನಾಗಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಿದೆ. 


1) ಶ್ರೀ ವೀರಣ್ಣ ಚರಂತಿಮಠ, ಶಾಸಕರು, - ಅಧ್ಯಕ್ಷರು 
ಬಾಗಲಕೋಟಿ ಕ್ಷೇತ್ರ 

2) ಶ್ರೀ ಜಿ. ವಿ. ಮಂಟೂರ ಮಾಜಿ ಶಾಸಕರು, - ಸದಸ್ಯರು 
ಬಾಗಲಕೋಟಿ 

3) ಶ್ರೀ ಎಸ್‌. ಬಿ. ಗೋಲಪ್ಪನವರ - ಸದಸ್ಯರು 
ಬಾಗಲಕೋಟಿ 

4) ಶ್ರೀ ಯಲ್ಲಪ್ಪ ಬೆಂಡಿಗೇರಿ ಬಾಗಲಕೋಟಿ ದ ಸದಸ್ಯರು 


ಅಧಿಕಾರೇತರ ಸದಸ್ಯರುಗಳು ನಿಯಮಗಳನುಸಾರ ಲಭ್ಯವಾಗುವ ಭತ್ಯೆಗಳನ್ನು ಪಡೆಯುವರು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಎಂ. ವೆಂಕಟೇಶಮೂರ್ತಿ) 
ಪಿ.ಆರ್‌.115 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ, 
(ಭೂಸ್ವಾ-2 ಮತ್ತು ಪುನರ್ವಸತಿ). 
COMMERCE & INDUSTRIES SECRETARIAT 
NOTIFICATION 
NO.C1.35:MMM 2006 Bangalore, Dated 29" January 2007. 

In pursuance of Sub-Section 2 of Section 8 of the Mines and Minerals (Development and 
Regulation) Act, 1957, the Government of Karnataka hereby accords sanction for First renewal of Mining 
Lease No. 1991 for a period of 20 years (Twenty years only) w.e.f. 30.09.2005 in favour of M/s. Bharath 
Parikh and Company for Manganese ore over an area of 79.64 acres (Seventy nine point six four acres 
only) in Hulikatte village, Davanagere taluk, Davanagere District with the boundaries as mentioned below 
and as per the sketch furnished by the Director, Department of Mines and Geology, Bangalore subject to 
compliance of the provisions of the Mines and Minerals (Development and Regulatlon) Act, 1957 and 
Mineral Concession Rules, 1960 as amended from time to time and other applicable Acts and Rules 
including Forest (Conservation) Act, 1980, Environmental Protection Act, 1986, EIA Notification 1994 
etc., as amended from time to time and Rules made there under. 

















BOUNDARIES:- 
On the North S.No.57. Hulikatte On the South by S.No. 164, Gudhal Village 
by 
೦೧ the East | SNo. 74 & 121 of | Onthe West by S.No. 57 of Hulikatte village and 
by Halikatte Village S.No. 164 of Gudhal village. 











Section of this Mining lease is also subject to the terms and conditions appended hereto. 
By Order and in the name of the Governor of Karnataka, 
(K. JAYACHANDRA) 
Under Secretary to Government, 
Commerce & Industries Department.(MINES) 


ಪಿ೪ಂ 


ಕರ್ನಾಟಕ ರಾಜ್ಮಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ಭಾಗ - ೪ಎ 





TERMS AND CONDITIONS OF THE FIRST RENEWAL OF MINING LEASE NO. 1991 SANCTIONED 


a) 


ಇವಾ: ಒಪ — 
TKR ESS 
Re 


PR- 99 


Nu 


IN GOVERNMENT NOTIFICATION NO. Cl. 35:MMM, 2006 DATED 29.01.2007. 

Mining lease should be in respect of Manganese Ore only. If other minerals are found in 
association with Managanese Ore, they should be brought to the notice of Government and if 
the lessee desires to mine these minerals along with Manganese Ore, he/shef/it should do so 
only after the consent of Government is obtained in writing. 

If berul or any other substance prescribed U/S 3 of the Atomic Energy Act, XXIX of 1948 is 
found to occur in the property under the lease, the lessee shall make available such mineral 
to the Government of India. 

The lease shall also be subject to the provisions of Rules in Chapter IV of the Minerals 
Concession Rules, 1960. 

The lease shall also be subject to the Rules, issued U/S 18 of the Mines & Minerals (D&R) 
Act, 1957. 

The lessee shall pay to the Director of Mines and Geology in Karnataka, Bangalore, 
necessary Security Deposit for due observance of the terms and conditions of the lease in 
accordance with Rule 32 of the lease issued to him. 

The lessee shall be governed by all conditions that may be incorporated in the lease deed, to 
be executed. 

The lessee shall abide by the rules contained in the Karnataka State Forest Manual, if the 
lease area covers any forestland. 

Government shall have the right of purchasing the ore at current market rates. 

The lease would be determined if the lessee fails to commence execution of the lease deed. 
The area mentioned above is subject to verification after actual survey and demarcation. 

The lease shall be for a period of Twenty Years w.e.f. 30.09.2005. 

The lessee/s shall pay dead rent, cesses and royalty as detailed below:- 


DEAD RENT PAYABLE PER HECTARE PER ANNUM 


Ist year of the lease 3 Nil 

2 year 5h year of the lease 3 Not applicable 
6" year to 10% year of the lease Not applicable 
11" year of the lease & onwards 3 Rs. 400/- 


Surface Rent: Rs.2.50 per hectare per annum on the area used by the 
lessee/s for mining purposes. 
Local & other As prevalent in Chitradurga District. 
Cesses: 
Royalty: At the rate prescribed in Second Schedule to the Mines & Minerals 
(D&R) Act, 1957 and as amended from time to time. 
The total area held by the applicant/s under mining lease including the present one, shall not 
exceed 10 Sq.Km. 
Mining operations shall not be commenced/conducted unless a qualified manager and other 
supervisory staff are appointed as required under the Matalliferous Mines Regulations, 1961 
and relevant notices are sent to the Director-General of Mines Safety, Dhanbad with a copy 
of the same to the concerned Director of Mines Safety. 
(K. JAYACHANDRA) 
Under Secretary to Government, (Mines) 
Commerce & Industries Department. 
COMMERCE & INDUSTRIES SECRETARIAT 
NOTIFICATION 
NO. C1.210:MMM 2005 Bangalore, Dated 25" January 2006. 


In pursuance of Sub-Section 3 of Section 8 of the Mines and Minerals (Development and 
Regulation) Act, 1957, the Government of Karnataka hereby accords sanction for Second renewal of 
Mining Lease No. 1082 for a period of 20 years (Twenty years only) w.e.f. 14.03.1992 in favour of M/s. 
Karnataka Minerals, Bellary for Iron ore over an area of 10.1 hectares (Ten point one heactares only) in 
Belagal village, Bellary taluk, Bellary District with the boundaries as mentioned below and as per the 
sketch furnished by the Director, Department of mines and Geology, Bangalore subject to compliance of 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೨೪೧ 





the provisions of the Mines and Minerals (Development and Regulation) Act, 1957 and Mineral 
Concession Rules, 1960 as amended from time to time and other applicable Acts and Rules including 
Forest (Conservation) Act, 1980, Environmental Protection Act, 1986, EIA Notification 1994 etc., as 
amended from time to time and Rules made there under. 








BOUNDARIES:- 
On the Part of surrendered area On the South by M.L.area of M/s. Vibhuthi Gudda 
North by of M.L.No.1082 (p) Ltd., 
On the Part of surrendered area | On the West by M.L. area of Gavi Siddeshwara 
East by of M.L.No.1082 Enterprises. 

















Sanction of this Mining Lease is subject to the necessary clearances like Forest Clearance under 
Forest (Conservation) Act, 1980. Sanction of this Mining lease is also subject to the terms and conditions 
appended hereto. 


By Order and in the name of the Governor of Karnataka, 
(K. JAYACHANDRA) 
Under Secretary to Government (Mines) 
Commerce & Industries Department. 


TERMS AND CONDITIONS OF THE SECOND RENEWAL OF MINING LEASE NO. 1082 
SANCTIONED IN GOVERNMENT NOTIFICATION NO. Cl. 210:MMM, 2005 DATED 25.01.2007. 


8) 


ಇವು. ಹ — 
Ney yes 
Rey 


Mining lease should be in respect of Iron Ore only. If other minerals are found in association 
with Managanese Ore, they should be brought to the notice of Government and if the lessee 
desires to mine these minerals along with Iron Ore, he/she/it should do so only after the 
consent of Government is obtained in writing. 
If berul or any other substance prescribed U/S 3 of the Atomic Energy Act, XXIX of 1948 is 
found to occur in the property under the lease, the lessee shall make available such mineral 
to the Government of India. 
The lease shall also be subject to the provisions of Rules in Chapter IV of the Minerals 
Concession Rules, 1960. 
The lease shall also be subject to the Rules, issued U/S 18 of the Mines & Minerals (D&R) 
Act, 1957. 
The lessee shall pay to the Director of Mines and Geology in Karnataka, Bangalore, 
necessary Security Deposit for due observance of the terms and conditions of the lease in 
accordance withy Rule 32 of the lease issued to him. 
The lessee shall be governed by all conditions that may be incorporated in the lease deed, to 
be executed. 
The lessee shall abide by the rules contained in the Karnataka State Forest Manual, if the 
lease area covers any forestland. 
Government shall have the right of purchasing the ore at current market rates. 
The lease would be determined if the lessee fails to commence execution of the lease deed. 
The area mentioned above is subject to verification after actual survey and demarcation. 
The lease shall be for a period of Twenty Years w.e.f. 14.03.1992. 
The lessee/s shall pay dead rent, cesses and royalty as detailed below:- 

DEAD RENT PAYABLE PER HECTARE PER ANNUM 


Ist year of the lease 3 Nil 
2™ year 5" year of the : Notapplicable 
lease 

6" year to 10" year of the ಕ Not applicable 
lease 

11" year of the lease & 3 Rs. 400/- 
onwards 


Surface Rent: Rs.2.50 per hectare per annum on the area used by the 
lessee/s for mining purposes. 

Local & other As prevalent in Chitradurga District. 

Cesses: 

Royalty: At the rate prescribed in Second Schedule to the Mines & Minerals 
(D&R) Act, 1957 and as amended from time to time. 





ಪಿ೪೨ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ಭಾಗ - ೪ಎ 





m) The total area held by the applicant/s under mining lease including the present one, shall not 
exceed 10 Sq.Km. 

n) Mining operations shall not be commenced/conducted unless a qualified manager and other 
supervisory staff are appointed as required under the Matalliferous Mines Regulations, 1961 
and relevant notices are sent to the Director-General of Mines Safety, Dhanbad with a copy 
of the same to the concerned Director of Mines Safety. 

(K. JAYACHANDRA) 
PR- 100 Under Secretary to Government, (Mines) 
Commerce & Industries Department. 
COMMERCE & INDUSTRIES SECRETARIAT 
NOTIFICATION 
NO. C1.67:MMM 2006 Bangalore, Dated 29" January 2007. 

In pursuance of Sub-Section 2 of Section 8 of the Mines and Minerals (Development and 
Regulation) Act, 1957, the Government of Karnataka hereby accords sanction for Second renewal of 
Mining Lease No. 1575 for a period of 20 years (Twenty years only) w.e.f. 15.02.1999 in favour of Smt. 
Razia Khanam for Manganese ore over an area of 31.08. acres (Thirty one point 2670 eight acres only) in 
Doddabyaladakere village, Hosadurga taluk, Chitradurga District with the boundaries as mentioned below 
and as per the sketch furnished by the Director, Department of Mines and Geology, Bangalore subject to 
compliance of the provisions of the Mines and Minerals (Development and Regulation) Act, 1957 and 
Mineral Concession Rules, 1960 as amended from time to time and other applicable Acts and Rules 
including Forest (Conservation) Act 1980, Environmental Protection Act, 1986, EIA Notification 1994 etc., 
as amended from time to time and Rules made there under. 








BOUNDARIES:- 
on the Part of Sy. Nos. 38 & 59 | On the South by V.B. of K.K. Kaval. 
North by 
On the Part of Sy. No. 38 On the West by Part of Sy. No. 60 
East by 

















Sanction of this Mining Lease is also subject to the terms and conditions appended hereto. 
By Order and in the name of the Governor of Karnataka, 
(K. JAYACHANDRA) 
Under Secretary to Government (Mines) 
Commerce & Industries Department. 
TERMS AND CONDITIONS OF THE FIRST RENEWAL OF MINING LEASE NO. 1575 SANCTIONED 
IN GOVERNMENT NOTIFICATION NO. C1.67:MMM, 2006 DATED 29.1.2007. 

a) Mining lease should be in respect of Manganese Ore only. If other minerals are found in 
association with Manganese Ore, they should be brought to the notice of Government and if 
the lessee desires to mine these minerals along with Manganese Ore, he/she/it should do so 
only after the consent of Government is obtained in writing. 

b) If berul or any other substance prescribed U/S 3 of the Atomic Energy Act, XXIX of 1948 is 
found to occur in the property under the lease, the lessee shall make available such mineral 
to the Government of India. 

c) The lease shall also be subject to the provisions of Rules in Chapter IV of the Minerals 
Concession Rules, 1960. 

d) The lease shall also be subject to the Rules, issued U/S 18 of the Mines & Minerals (D&R) 
Act, 1957. 

e) The lessee shall pay to the Director of Mines and Geology in Karnataka, Bangalore, 
necessary Security Deposit for due observance of the terms and conditions of the lease in 
accordance with Rule 32 of the lease issued to him. 

1) The lessee shall be governed by all conditions that may be incorporated in the lease deed, to 
be executed. 

g) The lessee shall abide by the rules contained in the Karnataka State Forest Manual, if the 
lease area covers any forestland. 

h) Government shall have the right of purchasing the ore at current market rates. 

1) The lease would be determined if the lessee fails to commence execution of the lease deed. 

j) The area mentioned above is subject to verification after actual survey and demarcation. 





ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೨೪೩ 





k) The lease shall be for a period of Twenty Years w.e.f. 15.2.1999. 
|) The lessee/s shall pay dead rent, cesses and royalty as detailed below:- 
DEAD RENT PAYABLE PER HECTARE PER ANNUM 


Ist year of the lease t Nil 
ಜ್ರ year to 5h year of the ಿ Not applicable 
lease 
6" year to 10" year of the 3 Not applicable 
lease 
11" year of the lease & ಸ Rs. 400/- 
onwards 
Surface Rent: Rs.2.50 per hectare per annum on the area used by the 
lessee/s for mining purposes. 
Local & other Cesses: As prevalent in Chitradurga District. 
Royalty: At the rate prescribed in Second Schedule to the Mines & Minerals 


(D&R) Act, 1957 and as amended from time to time. 

m) The total area held by the applicant/s under mining lease including the present one, shall not 
exceed 10 Sq.Km. 

n) Mining operations shall not be commenced/conducted unless a qualified manager and other 
supervisory staff are appointed as required under the Matalliferous Mines Regulations, 1961 
and relevant notices are sent to the Director-General of Mines Safety, Dhanbad with a copy 
of the same to the concerned Director of Mines Safety. 

P.R. 101 (K. JAYACHANDRA) 
Under Secretary to Government, (Mines) 
Commerce & Industries Department. 
COMMERCE & INDUSTRIES SECRETARIAT 
NOTIFICATION 
NO. RD C1.145:MMM 2006 Bangalore, Dated 25" January 2007. 

In pursuance of Sub-Section 2 of Section 8 of the Mines and Minerals (Development and 
Regulation) Act, 1957, the Government of Karnataka hereby accords sanction for First renewal of Mining 
Lease NO. 899 for a period of 20 years (Twenty years only) w.e.f. 02.07.1989 in favour of M.s. 
Tungabhadra Minerals Limited for Iron ore over an area of 36.30 hectares (Thirty six point three Zero 
hectares only) in Ubbalagundi village, Sandur taluk, Bellary District with the boundaries as mentioned 
below and as per the sketch furnished by the Director, Department of Mines and Geology, Bangalore 
subject to compliance of the provisions of the Mines and Minerals (Development and Regulation) Act, 
1957 and Mineral Concession Rules, 1960 as amended from time to time and other applicable acts and 
Rules including Forest (Conservation Act, 1980, Environmental Protection Act, 1986, EIA Notification 
1994 etc., as amended from time to time and Rules made there under. 








BOUNDARIES:- 
On the S.No.121,122 and 124 On the South by M.L. area of Sri K.M. Rudraiah 
North by 
On the S.No. 1B On the West by S.No. 1B 
East by 




















Sanction of this Mining Lease is subject to the necessary clearances like Forest Clearance under 
Forest (Conservation) Act, 1980. Environmental Clearance under Environmental Protection Act, 1986. 
Sanction of this mining lease is also subject to the terms and conditions appended hereto. 

By Order and in the name of the Governor of Karnataka, 
(K. JAYACHANDRA) 
Under Secretary to Government (Mines) 
Commerce & Industries Department. 
TERMS AND CONDITIONS OF THE FIRST RENEWAL OF MINING LEASE NO. 899 SANCTIONED IN 
GOVERNMENT NOTIFICATION NO. CI. 145:MMM, 2006 DATED 01.02.2007. 

a) Mining lease should be in respect of Iron Ore only. If other minerals are found in association 
with Iron Ore, they should be brought to the notice of Government and if the lessee desires 
to mine these minerals along with Manganese Ore, he/shef/it should do so only after the 
consent of Government is obtained in writing. 


ಪಿಲ೪ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ಭಾಗ - ೪ಎ 





0) If berul or any other substance prescribed U/S 3 of the Atomic Energy Act, XXIX of 1948 is 
found to occur in the property under the lease, the lessee shall make available such mineral 
to the Government of India. 

c) The lease shall also be subject to the provisions of Rules in Chapter IV of the Minerals 
Concession Rules, 1960. 

d) The lease shall also be subject to the Rules, issued U/S 18 of the Mines & Minerals (D&R) 
Act, 1957. 

e) The lessee shall pay to the Director of Mines and Geology in Karnataka, Bangalore, 
necessary Security Deposit for due observance of the terms and conditions of the lease in 
accordance with Rule 32 of the lease issued to him. 

f) The lessee shall be governed by all conditions that may be incorporated in the lease deed, to 
be executed. 

g) The lessee shall abide by the rules contained in the Karnataka State Forest Manual, if the 
lease area covers any forestland. 

h) Government shall have the right of purchasing the ore at current market rates. 

The lease would be determined if the lessee fails to commence execution of the lease deed. 

The area mentioned above is subject to verification after actual survey and demarcation. 


ಹ 
TUE 


k) The lease shall be for a period of Twenty Years w.e.f. 02.07.1989. 
|) The lessee/s shall pay dead rent, cesses and royalty as detailed below:- 
DEAD RENT PAYABLE PER HECTARE PER ANNUM 
Ist year of the lease Nil 
2™ year 5" year of the : Notapplicable 
lease 
6" year to 10" year of the 3 Not applicable 
lease 
| year of the lease & 3 Rs. 400/- 
onwards 
Surface Rent: Rs.2.50 per hectare per annum on the area used by the 
lessee/s for mining purposes. 
Local & other As prevalent in Bellary District. 
Cesses: 
Royalty: At the rate prescribed in Second Schedule to the Mines & Minerals 
(D&R) Act, 1957 and as amended from time to time. 
m) The total area held by the applicant/s under mining lease including the present one, shall not 


exceed 10 Sq.Km. 

n) Mining operations shall not be commenced/conducted unless a qualified manager and other 
supervisory staff are appointed as required under the Matalliferous Mines Regulations, 1961 
and relevant notices are sent to the Director-General of Mines Safety, Dhanbad with a copy 
of the same to the concerned Director of Mines Safety. 

(K. JAYACHANDRA) 
PR- 102 Under Secretary to Government, (Mines) 
Commerce & Industries Department. 
COMMERCE & INDUSTRIES SECRETARIAT 
NOTIFICATION 
NO. C1.149:MMM 2006 Bangalore, Dated 0275 February 2007, 

In pursuance of Sub-Section 2 of Section 8 of the Mines and Minerals (Development and 
Regulation) Act, 1957, the Government of Karnataka hereby accords sanction for First renewal of Mining 
Lease No. 987 for a period of 20 years (Twenty years only) ೫.9.1. 19.08.1990 in favour of M.s. 
tungabhadra Minerals Limited for Iron ore over an area of 196.46 hectares (One Ninety six point four six 
hectares only) in Appenahalli village, Sandur Taluk, Bellary District with the boundaries as mentioned 
below and as per the sketch furnished by the Director, Department of mines and Geology, Bangalore 
subject to compliance of the provisions of the Mines and Minerals (Development and Regulation) Act, 
1957 and Mineral Concession Rules, 1960 as amended from time to time and other applicable Act and 
Rules including Forest (Conservation) Act, 1980, Enviornmental Protection Act, 1986, EIA Notification 
1994 etc., as amended from time to time and Rules made there under. 











ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೨೪೫ 
BOUNDARIES:- 
On the M.L. area of Sri K.M. On the South by Appenahalli village fields and 
North by Rudraiah and DM. Forest area. 
Block forest area 
on the M.L. Area of Sri K.M. | Onthe West by D.M. Block forest area and area 
East by Rudraiah and Forest of M/S s.M. &1.0. 








area. 











Sanction of this Mining Lease is subject to the necessary clearances like Forest Clearance 


under Forest (Conservation) Act, 1980. Environmental Clearance under Environmental Protection Act, 
1986. Sanction of this mining lease is also subject to the terms and conditions appended hereto. 
By Order and in the name of the Governor of Karnataka, 


(K. JAYACHANDRA) 


Under Secretary to Government (Mines) 
Commerce & Industries Department. 
TERMS AND CONDITIONS OF THE FIRST RENEWAL OF MINING LEASE NO. 
987 SANCTIONED IN GOVERNMENT NOTIFICATION NO. 
Cl. 149:MMM, 2006 DATED 01.02.2007. 


Mining lease should be in respect of Iron Ore only. If other minerals are found in association 


with Iron Ore, they should be brought to the notice of Government and if the lessee desires 
to mine these minerals along with Iron Ore, he/she/it should do so only after the consent of 
Government is obtained in writing. 


If berul or any other substance prescribed U/S 3 of the Atomic Energy Act, XXIX of 1948 is 


found to occur in the property under the lease, the lessee shall make available such mineral 
to the Government of India. 
c) The lease shall also be subject to the provisions of Rules in Chapter IV of the Minerals 
Concession Rules, 1960. 
d) The lease shall also be subject to the Rules, issued U/S 18 of the Mines & Minerals (D&R) 
Act, 1957. 
e) The lessee shall pay to the Director of Mines and Geology in Karnataka, Bangalore, 


accordance with Rule 32 of the lease issued to him. 
f) The lessee shall be governed by all conditions that may be incorporated in the lease deed, to 


be executed. 


necessary Security Deposit for due observance of the terms and conditions of the lease in 


g) The lessee shall abide by the rules contained in the Karnataka State Forest Manual, if the 


— —. — 
Ney yes 
Rey 


lease area covers any forestland. 
Government shall have the right of purchasing the ore at current market rates. 

The lease would be determined if the lessee fails to commence execution of the lease deed. 
The area mentioned above is subject to verification after actual survey and demarcation. 
The lease shall be for a period of Twenty Years w.e.f. 19.08.1990-. 

The lessee/s shall pay dead rent, cesses and royalty as detailed below:- 


DEAD RENT PAYABLE PER HECTARE PER ANNUM 
Ist year of the lease ಕ್ತ 
2 year 5" year of the 


lease 


6" year to 10" year of the 


lease 


11" year of the lease & 


onwards 


Nil 
Not applicable 


Not applicable 


Rs. 400/- 


Surface Rent: Rs.2.50 per hectare per annum on the area used by the 
lessee/s for mining purposes. 
Local & other As prevalent in Bellary District. 


Cesses: 


Royalty: At the rate prescribed in Second Schedule to the Mines & Minerals 
(D&R) Act, 1957 and as amended from time to time. 





ಪಿ೪೬ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ಭಾಗ - ೪ಎ 





m) The total area held by the applicant/s under mining lease including the present one, shall not 
exceed 10 Sq.Km. 

n) Mining operations shall not be commenced/conducted unless a qualified manager and other 
supervisory staff are appointed as required under the Matalliferous Mines Regulations, 1961 
and relevant notices are sent to the Director-General of Mines Safety, Dhanbad with a copy 
of the same to the concerned Director of Mines Safety. 

(K. JAYACHANDRA) 
P.R. 103 Under Secretary to Government, (Mines) 
Commerce & Industries Department. 
SECRETARIAT 
NOTIFICATION 
NO. DPAR 61 SAS 2006 Bangalore, Dated A$ February 2007. 

Notification No. 14015 11/2006-AIS(1)-B. dated 1.2.2007 of Government of India. Ministry of 
Personnel. Public Grievances & Pensions, Department of Personnel & Training, New Delhi is hereby 
republished. 

No 14015/11/2006-A1S(1)-B 
Government of India 
Ministry of Personnel, Public Grievances & Pensions 
Department of Personnel & Training New Delhi, the 1° February 2007. 
NOTIFICATION 

In exercise of the powers conferred by sub-rule (1) of Rule 8 of the Indian administrative Service 
(Recruitment) Rules, 1954, read with sub-regulation 91) of Regulation 9 of the Indian Administrative 
Service (appointment by Promotion) Regulations. 1955 and Rule 3 of the Indian Administrative service 
(probation) Rules, 1954 the president is pleased to appoint the following members of the State Civil 
Service officers of Karnataka to the Indian Administrative Service against the vacancies for the years 
2003. 2004. 2005 and 2006 on probation with immediate effect until further orders and to allocate them to 
the Karnataka Cadre. Under sub-rule (1) of Rule 5 of the Indian Administrative Service (Cadre) Rules. 
1954. 


SELECT LIST-2003 
Sl. No. Name of the officer (S/Shri) 
1) C. Somashekara 
2) V.B.Patil 
SELECT LIST-2004 
1) K.R. Niranjan 
2) R. Narayanaswamy 
SELECT LIST-2005 
1) G. Ramachandra 
2) R.K. Raju 
3) P.S. Vastrad 
4) B. Shivappa (ST) 
5) M.K. Baladevakrishna (SC) 
6) M.E. Shivalingamurthy 


SELECT LIST-2006 
1) T.A. Parthasarathy 
Sd/- 
PR- 104 (Jagan Lal) 
Under Secretary to the Government of India, 
By Order and in the name of the Governor of Karnatak 
(M. VASUDEVAMURTHY) 
Under Secretary to Government 
DPAR (Services-1). 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೨೪೭ 





SECRETARIAT 
NOTIFICATION 
NO. 117 SHC 2004 Bangalore, Dated 1°" February 2007. 

In exercise of the powers conferred by clause (2) of Article 283 of the Constitution of India, the 
Governor of Karnataka hereby makes the following rules further to amend the Karnataka High Court 
Administrative Expendititure Rules, 1989, namely:- 

1. Title and Commencement:- (1) These rules may be called the Karnataka High Court 
Administrative Expenditure (Amendment) Rules, 2006. 

(2) They shall come into force from the date of their publication in the Official Gazettee. 

2. Amendment of rule 4:- In the Karnataka High Court Administrative Expenditure Rules 1989, in 
rule 4, in Table Il, for item (5) and entires relating thereto, the following shall be substituted, namely:- 


“5. Miscellaneous Expenditure:- 


(a) Recurring Miscellaneous expenditure Rs. 30,000 per annum on each item 

(b) Non-recurring miscellaneous expenditure Rs.30,000 per annum on each item” 
T.N. CHATURVEDI, 

PR- 105 Governor of Karnataka. 


By Order and in the name of Governor of Karnataka, 
(ಗ. Raghuram Bhandary), 
Under Secretary to Government, D.P.A.R. (Services-3). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 88 ಆಸೇವ 2006 ಬೆಂಗಳೂರು, ದಿನಾಂಕ: 31ನೇ ಜನವರಿ, 2007. 
ಅಧಿಸೂಚನೆ ಸಂಖೆ: ಸಿಅಸುಇ 88 ಆಸೇವ 2006 ದಿನಾಂಕ:27.06.2006 ರಲ್ಲಿ ಕೆ.ಎ.ಎಸ್‌. ಗ್ರೂಪ್‌-ಎ (ಕಿರಿಯ ಶ್ರೇಣಿ) ವೃಂದಕ್ಕೆ 
ನೇಮಕಾತಿ ಮಾಡಲಾಗಿದ್ದ ಶ್ರೀಮತಿ ಶಿಲ್ಪ ಇವರು ತಮಗೆ ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ವೃಂದಕ್ಕೆ ಕರ್ತವ್ಯಕ್ಕೆ ಹಾಜರಾಗಲು ಇಚ್ಜೆಯಿಲ್ಲವೆಂದು 
ತಿಳಿಸಿ, ನೇಮಕಾತಿಯ ಆಯ್ಕೆಯನ್ನು ರದ್ದುಪಡಿಸಬೇಕೆಂದು ಲಿಖಿತ ಮೂಲಕ ಕೋರಿರುವುದರಿಂದ, 1977ರ ಕರ್ನಾಟಕ ನಾಗರೀಕ ಸೇವಾ 
(ಸಾಮಾನ್ಯ ನೇಮಕಾತಿ) ನಿಯಮ 18(3)ರನ್ನಯ ಇವರ ಹೆಸರನ್ನು ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಹಾಗೂ 
ನೇಮಕಾತಿ ಆದೇಶವನ್ನು ರದ್ದುಪಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಎಚ್‌.ಆರ್‌.ನಾಗೇಂದ್ರ) 
ಪಿ.ಆರ್‌.100 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಲೋಕೋಪಯೋಗಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲೋಇ. 58 ಅಕೋ-3/2007 ಬೆಂಗಳೂರು, ದಿನಾಂಕ: 1ನೇ. ಫೆಬ್ರವರಿ, 2007. 
ಸಣ್ಣ ಉಳಿತಾಯ ಮತ್ತು ರಾಜ್ಯ ಲಾಟರಿ ಇಲಾಖೆಗೆ ಅಗತ್ಯವಿರುವ ಲಾಟರಿ ಟಿಕೆಟ್‌ಗಳ ಮುದ್ರಣ ಕಾರ್ಯವನ್ನು ಮೆ.ಕೆನರಾ 
ಸೆಕ್ಯೂರಿಟಿ ಪ್ರೆಸ್‌, ಮಣಿಪಾಲ್‌ ಇವರಿಗೆ ವಹಿಸಲು ಕಿರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ 1999ರ ಕಲಂ 4 
(ಜಿ)ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸರ್ಕಾರವು ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. ಸದರಿ ವಿನಾಯಿತಿಯು 
ದಿನಾಂಕ:1.2.2007ರಿಂದ 31.3.2007ರವರೆಗೆ ಚಾಲ್ತಿಯಲ್ಲಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಅಶೋಕ ಎಸ್‌.ಜೀವರಗಿ) 
ಪಿ.ಆರ್‌.107 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಲೋ.ಇ (ಆರ್ಥಿಕ ಕೋಶ) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 223 ಮೈಅಪ್ರಾ 2006 (ಭಾಗ) ಬೆಂಗಳೂರು, ದಿನಾಂಕ: 23ನೇ. ಜನವರಿ, 2007. 
ಮಂಡ್ಯ ಜಿಲ್ಲೆ ಮಳವಳ್ಳಿ ಪಟ್ಟಣದ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ, 1961 
ರ ಪ್ರಕರಣ 4(ಸಿ)(1) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಮಳವಳ್ಳಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಉಪ ವಿಭಾಗಾಧಿಕಾರಿಗಳು, ಮಳವಳ್ಳಿ ಇವರನ್ನು ತಾತ್ಕಾಲಿಕವಾಗಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಎನ್‌. ವೈ.ಸಾಗರ) 
ಪಿ.ಆರ್‌.108 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


ಪಿಲ೮ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ಭಾಗ - ೪ಎ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ:42: ಎಲ್‌ಜೀಆರ್‌: 2006 ಬೆಂಗಳೂರು, ದಿನಾಂಕ: 25ನೇ ಜನವರಿ, 2006. 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್‌ ಸೆಕ್ಟನ್‌(1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಕರ್ನಾಟಕ ಸರ್ಕಾರವು ರಾಯಚೂರು ಜಿಲ್ಲೆ ಸಿಂಧನೂರು ತಾಲ್ಲೂಕಿನ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಕೆಳಕಂಡ 
ಅಧಿಕಾರಿ ಹಾಗೂ ಪಾರ ಸದಸ್ಯ ;ರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ "ಮುಂದಿನ ಆದೇಶದವರೆಗೆ ಪುನರ್‌ 
ಆದೇಶಿಸಿದೆ. 












































ಕ್ರಸಂ. ತಾಲ್ಲೂಕು ಸದಸ್ಯರು 
1 ಸಿಂಧನೂರು 1) ಶ್ರೀ ಹಂಪನಗೌಡ ಬಾದರ್ಲಿ ಶಾಸಕರು. ಅಧ್ಯಕ್ಷ! ಕರು 
2) ಶ್ರೀ ಅಮರೇಶ ತಂದೆ ಸರಸಣ್ಣ ಸಡಾ [ರು 
3) ಶ್ರೀ ಸಣ್ಣ ಅಂಜನಪ್ಪ ತಂದೆ ಅಮರಪ್ಪ ಸದಸ್ತ ರು 
4) ಶ್ರೀಮತಿ” ಪರಿಮಳ ಬೇಪಾರಿ ಸದಸ್ಯರು 
5) ತಹಶೀಲ್ದಾರ್‌, ಸಿಂಧನೂರು ತಾಲ್ಲೂಕು. ಸದಸ್ಯ ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಕೆಂಪವೀರಯ್ಯ) 
ಪಿ.ಆರ್‌.123 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂ ಮಂಜೂರಾತಿ) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ:229: ಎಲ್‌ಜಿಟಿ: 2006 ಬೆಂಗಳೂರು, ದಿನಾಂಕ: 22ನೇ ಜನವರಿ, 2007. 

ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್‌ ಸೆಕ್ಷನ್‌(1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಕರ್ನಾಟಕ ಸರ್ಕಾರವು ರಾಯಚೂರು ಜಿಲ್ಲೆ ಗುಬ್ಬಿ ತಾಲ್ಲೂಕಿನ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಕೆಳಕಂಡ ಅಧಿಕಾರಿ 
ಅಧಿಕಾರೇತರ ಸದಸ್ತ 'ರನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್‌ ಆದೇಶಿಸಿದೆ. 
ಕ್ರಸಂ. ತಾಲ್ಲೂಳು ಸದಸ್ಯರು 
1 ಗುಬ್ಬಿ 1 | ಶೀ ಶೀನಿವಾಸ್‌ ಎಸ್‌.ಆರ್‌. ಶಾಸಕರು ಅಧ್ಯಕ್ಷರು 
ತ್ತ 2) | ಶ್ರೀ ಎಂ.ಎನ್‌. ಕರಿಯಪ್ಪ ಬಿನ್‌ ನಂಜಪ್ಪ ಮಾವಿನಹಳ್ಳಿ ನಿಟ್ಟೂರು | ಸದಸ್ಯ ಸರು 
ಹೋಬಳಿ ಗುಬ್ಬಿ ತಾಲ್ಲೂಕು 
3) | ಶ್ರೀ ಕೆಂಪರಾಜು ಬಿನ್‌ ರಾಜಪ್ಪ ಪತಿಯಪ್ಪನಪಾಳ್ಯ ಅಳಿಲಘಟ್ಟ | ಸದಸ್ಯರು 
ಅಂಜೆ ಹಾಗಲವಾಡಿ ಹೋಬಳಿ... ಗುಬ್ಬಿ ತಾಲ್ಲೂಕು. 
4) | ಶ್ರೀಮತಿ ರಾಧ ಕೋಂ ಮೂರ್ತಿ ಎಂ. ಮುನಿಯಪ್ಪನ ಪಾಳ್ಯ | ಸದಸ್ಯರು 
ಗೌರಿಪುರ ಅಂಚೆ, ಚೇಳೂರು ಹೋಬಳಿ, ಗುಚ್ಜಿ ತಾಲ್ಲೂಕು 









































5) ತಹಶೀಲ್ದಾರ್‌, ಗುಬ್ಬಿ ತಾಲ್ಲೂಕು. ಸದಸ್ಯ 
ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 124 (ಕೆಂಪವೀರಯ್ಯ) 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಮಂಜೂರಾತಿ) 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ:258 ಎಲ್‌ಜಿಟಿ: 2006 ಬೆಂಗಳೂರು, ದಿನಾಂಕ: 27ನೇ ಜನವರಿ, 2006. 

ಕರ್ನಾಟಕ ಭೂ ಕು ಕಾಯ್ದೆ 1964 ಸಬ್‌ ಸೆಕ್ಟನ್‌(1) ಸೆಕ್ಟನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಕರ್ನಾಟಕ ಸರ್ಕಾರವು ತುಮಕೂರು ಜಿಲ್ಲೆ ಪಾವಗಡ ತಾಲ್ಲೂಕಿನ ಬಗರ್‌ ಹುಕುಂ ಸಾಗುವಳಿ "ಸಕ್ರಮೀಕರಣ ಸಮಿತಿಯನ್ನು ಕೆಳಕಂಡ ಅಧಿಕಾರಿ 
ಸದಸ್ಯರನ್ನೊಳಗೊಂಡರತೆ ಈ ಕೂಡಲೇ "ಜಾರಿಗೆ ಬರುವಂತೆ "ಹಾಗೂ ಮುಂದಿನ ಆದೇಶದವರೆಗೆ 'ಪುನರ್‌ ಆದೇಶಿಸಿದೆ. 
ಕ್ರಸಂ. ತಾಲ್ಲೂಕು ಸದಸ್ಯರು 
1. ಪಾವಗಡ D | ಶ್ರೀ ಕೆ.ಎಂ.ತಿಮ್ಮರಾಯಪ್ಪ ಶಾಸಕರು ಅಧ್ಯಕ್ಷರು 
2) | ಶ್ರೀ ಈರಪ್ಪ ಮಾಜಿ ತಾಲ್ಲೂಕ್‌ ಪಂಚಾಯತಿ ಅಧ್ಯಕ್ಷರು. | ಸದಸ್ಯರು 
ತಿಮ್ಮನಹಳ್ಳಿ ನಾಗಲಮಡಿಕೆ ಹೋಬಳಿ, ಪಾವಗಡ 
ತಾಲೂಕ್‌ 
3) | ಶ್ರೀ ಈಶ್ವರಪ್ಪ, ಮಾಜಿ ಅಧ್ಯಕ್ಷರು ಗ್ರಾಮಪಂಚಾಯಿತಿ ಸದಸ್ಯರು 
ತಿಪ್ಪಗಾನಹಳ್ಳಿ ತಿಪ್ಪಯ್ಯನದುರ್ಗ ಅಂಚೆ, ಪಾವಗಡ 
ತಾಲ್ತೂಕು. 
4) | ಶ್ರೀಮತಿ ಸಾವಿತ್ರಮ್ಯ ಕೋಂ ಮಲ್ಲೇಶಮೂರ್ತಿ ಕನ್ನಮೇಡಿ | ಸದಸ್ಯರು 
(ಅಂಚೆ) ಪಾವಗಡ ತಾಲ್ಲೂಕು. 
5) ತಹಶೀಲ್ದಾರ್‌, ಪಾವಗಡ ತಾಲ್ಲೂಕು. ಸದಸ್ಯ ಕಾರ್ಯದರ್ಶಿ 

ಕರ್ನಾಟಿಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 125 (ಕೆಂಪವೀರಯ್ಯ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಮಂಜೂರಾತಿ) 









































ಭಾಗ -೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೨೪೯ 





ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಇ. 55. ಮಾಇಸೇ 2007 ಬೆಂಗಳೂರು, ದಿನಾಂಕ: 26ನೇ. ಫೆಬ್ರವರಿ, 2007. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಜ 55 ಮಾಜಇಸೇ 2007 ದಿನಾಂಕ:24.02.2007 ರಲ್ಲಿ ಕರ್ನಾಟಕ ಕೃಷಿ 
ಉತ್ಪನ್ನಗಳ ಮಾರಾಟ (ನಿಯಂತ್ರಣ) ಅಧಿನಿಯಮ, 1966 ರ ಕಲಂ 1862) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಸದರಿ ಅಧಿನಿಯಮದ ಕಲಂ (॥ (1)(1/) ರನ್ವಯ ಕೃಷಿ ಉತ್ಪನ್ನದ ವ್ಯವಹಾರ ನಡೆಸುವ ಸಹಕಾರ 
ಮಾರುಕಟ್ಟೆ ವ್ಯವಹಾರಗಳ ಸಂಘದ ವತಿಯಿಂದ ಗೋಣಿಕೊಪ್ಪಲು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ 
ನಾಮನಿರ್ದೇಶನ ಮಾಡಲಾಗಿದ್ದ ಶ್ರೀ ವಿ.ಎ. ವೆಂಕಟೇಶ್‌, ಇವರ ನಾಮನಿರ್ದೇಶನವನ್ನು ತಕ್ಟಣದಿಂದ ಜಾರಿಗೆ 
ಬರುವಂತೆ ರದ್ದುಪಡಿಸಿ, ಇವರ ಜಾಗದಲ್ಲಿ ಶ್ರೀ ಐ.ಎಂ. ರೋನಿ, ಹುದಿಕೇರಿ ಇವರನ್ನು ಇದೇ ಅಧಿನಿಯಮದಡಿ 
ತಕ್ಟಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಗೋಣಿಕೊಪ್ಪಲು ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಗೆ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಸಾಂಬಶಿವಂ 
ಪಿ.ಆರ್‌.211 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಇ 71 ಎಂಆರ್‌ಇ 2007 ಬೆಂಗಳೂರು, ದಿನಾಂಕ: 21ನೇ. ಫೆಬ್ರವರಿ, 2007. 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ) ಅಧಿನಿಯಮ 1966 ಕಲಂ 11(1)(x)ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, “ಶ್ರೀ ಎನ್‌.ಎಸ್‌.ಶಂಕರನಾರಾಯಣ ಐತಾಳ್‌, ನಗರವಳ್ಳಿ ಮಕ್ಕಿಮನೆ 
ಅಂಚೆ ತೀರ್ಥಹಳ್ಳಿ ತಾಲ್ಲೂಕು'' ಇವರನ್ನು “ಶ್ರೀ ಹೊನ್ನಪ್ಪ, ಪತ್ರ ಬರಹಗಾರರು, ಓ.ಟಿ.ರಸ್ತೆ ಸೀಗೇಹಟ್ಟಿ 
ಶಿವಮೊಗ್ಗ'' ಅವರ ಬದಲಿಗೆ ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸದಸ್ಯರನ್ನಾಗಿ ತಕ್ಟಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.212 ಕೆ.ಸಾಂಬಶಿವಂ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಇ 184 ಎಂಆರ್‌ಇ 2005 ಬೆಂಗಳೂರು, ದಿನಾಂಕ: 13ನೇ. ಫೆಬ್ರವರಿ, 2007. 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ) ಅಧಿನಿಯಮ, 1966 (1966 ರ ಕರ್ನಾಟಕ 
ಅಧಿನಿಯಮ 27) ರ ಪ್ರಕರಣ 145 ರ ಉಪ ಪ್ರಕರಣ (1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಚಿಕ್ಕಬಳ್ಳಾಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಹಾಗೂ ಗೌರಿಬಿದನೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ 
ಇವುಗಳನ್ನು ವಿಭಜಿಸಿ, ಬಾಗೇಪಲ್ಲಿ ಮತ್ತು ಗುಡಿಬಂಡೆ ತಾಲ್ಲೂಕುಗಳನ್ನೊಳಗೊಂಡ ಪ್ರತ್ಯೇಕವಾಗಿ ಬಾಗೇಪಲ್ಲಿ 
ಕೃಷಿ ಉತ್ಪನ್ನ ಮಾರುಕಟ್ಟೆ, ಸಮಿತಿಯನ್ನಾಗಿ ರಚಿಸಲು ಕನಾಟಕ ಸರ್ಕಾರವು ಉದ್ದೇಶಿಸಿದ್ದು, ಕರಡು ಅಧಿಸೂಚನೆ 
ಸಂಖ್ಯೆ:ಸಇ 184 ಎಂಆರ್‌ಇ 2005, ದಿನಾಂಕ:27/09/2006ನ್ನು ಕರ್ನಾಟಕ ರಾಜ್ಯಪತ್ರದಲ್ಲಿ ದಿನಾಂಕ:09/11/2006 
ರಲ್ಲಿ ಮತ್ತು ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ದಿನಾಂಕ 21/09/2006ರಲ್ಲಿ ಪ್ರಕಟಿಸಲಾಯಿತು ಮತ್ತು ಸದರಿ 
ಅಧಿನಿಯಮದ ಪ್ರಕರಣ 3ರ ಮೇರೆಗೆ ಆಕ್ಟೇಪಣೆ ಮತ್ತು ಸಲಹೆಗಳನ್ನು ಆಹ್ವಾನಿಸಲಾಗಿತು. ಈ ಸಂಬಂಧವಾಗಿ 
ಸ್ವೀಕರಿಸಲಾದ ಆಕ್ಬೇಪಣೆಗಳನ್ನು ಪರಿಗಣಿಸಿದ ನಂತರ, ಈ ಕೆಳಕಂಡಂತೆ ಅಂತಿಮ ಅಧಿಸೂಚನೆಯನ್ನು 
ಹೊರಡಿಸಲಾಗಿದೆ. 























ಕ್ರ. ಮಾರುಕಟ್ಟೆ ಕ್ಟೇತ್ರ ಮಾರುಕಟ್ಟೆ ಕ್ಟೇತ್ರದ ಕೃಷಿ ಉತ್ಪನ್ನಗಳು 
ಸಂ. ಪರಿಮಿತಿ 
1 ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ 1.ಜಾನುವಾರುಗಳು, 2.ಮೇಕೆಗಳು 3.ಕುರಿಗಳು 4.ಹತ್ತಿ 
ಮಾರುಕಟ್ಟೆ ಕ್ಷೇತ್ರ ತಾಲ್ಲೂಕು ಶಿಡ್ಲಘಟ್ಟ (ಬೀಜ ತೆಗೆದ ಮತ್ತು ತೆಗೆಯದ ) 5. ಎಲ್ಲಾ 
ತಾಲ್ಲೂಕು. ಹೂಗಳು 6.ಸಜ್ಜೆ 7.ಜವೆಗೋಧಿ 8. ಜೋಳ 
9.ಕಂಬು 10.ಮೆಕ್ಕಜೋಳ 11.ನವಣೆ 12.ಭತ್ತ 13.ರಾಗಿ 





ಕರ್ನಾಟಕ ರಾಜ್ಯಪತ್ರ, ಗುರುವಾರ 


ಮಾರ್ಚ್‌ ೧೫, ೨೦೦೭ ಭಾಗ -೪ಎ 








ಮಾರುಕಟ್ಟೆ ಕ್ಬೇತ್ರ ದ 
A 
ಪರಿಮಿತಿ 


ಕ 


ಮಿ ಉತ್ಪನ್ನಗಳು 

















14.ಅಕ್ಕಿ 15.ಸಾಮೆ(ಸಾವೆ) 16.ಗೋಧಿ 17. 
ಅಂಟುವಾಳ 18.ಬೊಂಬು 19.ಭತ್ತ 20.ಹಿಪ್ಪೆಬೀಜ 
21.ಹೊಂಗೇಬೀಜ, 22.ಬೇವಿನಬೀಜ 23.ಸೀಗೇಕಾಯಿ 
24.ಹುಣಸೇಹಣ್ಣು 25.ಹುಣಸೇಬೀಜ 26.ಸೇಬು 
27.ಬಾಳೆಹಣ್ಣು 28.ಬೋರೆಹಣ್ಣು 29.ಹುಳಿಹಣ್ಣುಗಳು 
30.ಚಕ್ಕೋತನ ಹಣ್ಣು 31.ಪೇರೇಹಣ್ಣು (ಸೀಬೆಹಣ್ಣು) 
32.ದ್ರಾಕ್ಸಿ 33.ಹಲಸಿನಹಣ್ಣು 34.ಜಂಬುನೇರಳೆಹಣ್ಣು 
35.ನಿಂಬೆಹಣ್ಣು 36.ಕರಬೂಜ 37.ಮಾವಿನಹಣ್ಣು 
38.ಮೂಸಂಬಿ 39.ಮರಸೇಬು 40.ಪೈನಾಪಲ್‌ 
(ಅನಾನಸ್‌) 41.ಪಪ್ಪಾಯಿಹಣ್ಣು (ಪರಂಗಿಹಣ್ಣು) 
42.ದಾಳಿಬೆಹಣ್ಣು 43.ಸಮೋಟಾ 44. ನಿದ್ದೋಟ 


45.ಕಿತ್ತಳೆ 46.ಕಲ್ಲಂಗಡಿ 47.ನೆಲಗಡಲೆ 
(ಶೇಂಗಾ)ಕಾಯಿ ಮತ್ತು ಬೀಜ) 48.ಹರಳುಬೀಜ 
49.ಹತ್ತಿಬೀಜ 50.ಅಗಸೇಬೀಜ 51.ಸಾಸುವೆ 


52.ಹುಚ್ಚೆಳ್ಳು 53. ಕುಸುಬೆ 54.ಎಳ್ಳು 55. 
ಸೂರ್ಯಕಾಂತಿಬೀಜ 56.ಸೋಯಾಬಿನ್‌ 57.ಅಡಿಕೆ 
58.ಗೋಡಂಬಿ ಬೀಜ 59.ಒಣಮೆಣಸಿನಕಾಯಿ 
60.ತೆಂಗಿನಕಾಯಿ 61.ಕೊಬ್ಬರಿ 
62.ಕೊತ್ತಂಬರಿಬೀಜ(ಧನಿಯಾ) 63.ಬೆಳ್ಳುಳ್ಳಿ 64. ಶುಂಠಿ 
65.ಮೆಂತ್ಯ 66.ಕಾಳುಮೆಣಸು 67.ಅರಿಶಿನ 
68.ಅಲಸಚಿದೆ (ಇಡೀ ಮತ್ತು ಒಡೆದ) 69.ಅವರೆ 
(ಇಡೀ ಮತ್ತು ಒಡೆದ) 70.ಕಡಲೆ (ಇಡೀ ಮತ್ತು 
ಒಡೆದ) 711.ಉದ್ದು 1ಇಡೀ ಮತ್ತು ಒಡೆದ) 
72.ಬುಲ್ಲರ್‌ (ಇಡೀ ಮತ್ತು ಒಡೆದ) 73.ಹೆಸರು 
(ಇಡೀ ಮತ್ತು ಒಡೆದ) 74. ಹುರುಳಿ 75.ಲಾಕ್‌ 
ಮತ್ತು ಒಡೆದ) 76.ಮಡಿಕೆ(ಇಡೀ ಮತ್ತು ಒಡೆದ) 
77.ಚೆನ್ನಂಗಿ (ಮಸೂರಿ) ಇಡೀ ಮತ್ತು ಒಡೆದ) 
78. ಬಟಾಣಿ 79.ತೊಗರಿ(ಇಡೀ ಮತ್ತು ಒಡೆದ) 
80.ದೋತ್‌ (ಇಡೀ ಮತ್ತು ಒಡೆದ) 81. ಎಲ್ಲಾ 
ತರಕಾರಿಗಳು (ಗರ್ಕಿನ್‌ ಹೊರತುಪಡಿಸಿ ಸೊಪ್ಪುಗಳು 
ಸೇರಿಸಿ) 82.ಕಾಯಿಗಳು 83.ಹಸಿರು ಮೆಣಸಿನಕಾಯಿ 
84. ಈರುಳ್ಳಿ 85.ಆಲೂಗಡ್ಡೆ 86.ಸುವರ್ಣಗೆಡ್ಡೆ 
87.ಸಿಹಿಗೆಣಸು (ಗೆಣಸು) 88.ಟೊಮಾಟೋ 89.ಚೀಟೆ 
(ರೋಸ್‌ವುಡ್‌) ೨90. ಬಿಲ್ವಾಲ 91.ಉರುವಲುಕಟ್ಟಿಗೆ 
92.ಗಂಜಾನ್‌ 93.ಹಡಗ 94.ಹಳದಿ 95 ಹನಿಮತ್ತಲ್‌ 
96.ಹೊನ್ನೆ 97.ಐಯಾನಿ 98.ಹಲಸಿನಮರ 99.ಜಂಬ 


100.ಕಲನ್‌ 101.ಕಿಂಡಲ್‌ 102.ಮಾವಿನಮರ 
103.ಮತ್ತಿ 104.ನಂದಿ 105.ರಾಂಪತ್ರೆ 106.ತೇಗ 
(ಸಾಗವಾಸಿ) 107.ಬಿಳಿದೇವದಾರು (ಕೇದರ) 


108.ಸಿಲ್ವರ್‌ಓಕ್‌ 100.ನೀಲಗಿರಿ 110. ವೀಳ್ಯದೆಲೆ 
11.ಬೆಲ್ಲ 112.ತೆಂಗಿನಕಡ್ಡಿ 113. ಒಣದ್ರಾಕ್ಷಿ, 








ಭಾಗ -೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೨೫೧ 











ಕ್ರ. ಮಾರುಕಟ್ಟೆ ಕ್ಬೇತ್ರ ಮಾರುಕಟ್ಟೆ ಕ್ಷೇತ್ರದ ಕೃಷಿ ಉತ್ಪನ್ನಗಳು 

ಸಂ. ಪರಿಮಿತಿ 

2 ಗೌರಿಬಿದನೂರು ಗೌರಿಬಿದನೂರು 1.ಜಾನುವಾರುಗಳು, 2.ಮೇಕೆಗಳು 3.ಕುರಿಗಳು 4.ಹತ್ತಿ 
ಮಾರುಕಟ್ಟೆ ಕ್ಷೇತ್ರ ತಾಲ್ಲೂಕು (ಬೀಜ ತಗೆದ ಮತ್ತು ತೆಗೆಯದ ) 5. ಎಲ್ಲಾ 


ಹೂಗಳು 6.ಸಜ್ಜೆ 7.ಜವೆಗೋಧಿ 8. ಜೋಳ 
9.ಕಂಬು 10.ಮೆಕ್ಕೆಜೋಳ 11.ನವಣೆ 12.ಭತ್ತ 13.ರಾಗಿ 
14.ಅಕ್ಕಿ 15.ಸಾಮೆ(ಸಾವೆ) 16.ಗೋಧಿ 17. 
ಅಂಟುವಾಳ 18.ಬೊಂಬು 19.ಭತ್ತ 20.ಹಿಪ್ಪೆ ಬೀಜ 
21.ಹೊಂಗೇಬೀಜ, 22.ಬೇವಿನಬೀಜ 23.ಸೀಗೇಕಾಯಿ 
24.ಹುಣಸೇಹಣ್ಣು 25.ಹುಣಸೇಬೀಜ 26.ಸೇಬು 
27.ಬಾಳೆಹಣ್ಣು 28.ಬೋರೆಹಣ್ಣು 29.ಹುಳಿಹಣ್ಣುಗಳು 
30.ಚಕ್ಕೋತನ ಹಣ್ಣು 31.ಪೇರೇಹಣ್ಣು (ಸೀಬೆಹಣ್ಣು) 
32.ದ್ರಾಕ್ಸಿ 33.ಹಲಸಿನಹಣ್ಣು 34.ಜಂಬುನೇರಳೆಹಣ್ಣು 
35.ನಿಂಬೆಹಣ್ಣು 36.ಕರಬೂಜ 37.ಮಾವಿನಹಣ್ಣು 
38. ಮೂಸಂಬಿ. 39.ಮರಸೇಬು 40.ಪೈನಾಪಲ್‌ - 
(ಅನಾನಸ್‌) 41.ಪಪ್ಪಾಯಿಹಣ್ಣು (ಪರಂಗಿಹಣ್ಣು) 
42.ದಾಳಿಂಬೆಹಣ್ಣು 43.ಸಪೋಟಾ 44. ನಿದ್ದೋಟ 


45.ಕಿತ್ತಳೆ 46.ಕಲ್ಲಂಗಡಿ 47.ನೆಲಗಡಲೆ 
(ಶೇಂಗಾ)ಕಾಯಿ ಮತ್ತು ಬೀಜ) 48.ಹರಳುಬೀಜ 
49.ಹತ್ತಿಬೀಜ 50.ಅಗಸೇಬೀಜ 51.ಸಾಸುವೆ 


52.ಹುಚ್ಚೆಳ್ಳು. 53. ಕುಸುಬೆ 54.ಎಳ್ಳು 55. 
ಸೂರ್ಯಕಾಂತಿಬೀಜ 56.ಸೋಯಾಬಿನ್‌ 57.ಅಡಿಕೆ 
58.ಗೋಡಂಬಿ ಬೀಜ 59.ಒಣಮೆಣಸಿನಕಾಯಿ 
60.ತೆಂಗಿನಕಾಯಿ 61.ಕೊಬ್ಬರಿ 62.ಕೊತ್ತಂಬರಿಬೀಜ - 
(ಧನಿಯಾ) 63.ಬೆಳ್ಳುಳ್ಳಿ 64. ಶುಂಠಿ 65.ಮೆಂತ್ಯ 
66.ಕಾಳುಮೆಣಸು 67.ಅರಿಶಿನ 68.ಅಲಸಂದೆ (ಇಡೀ 
ಮತ್ತು ಒಡೆದ) 69.ಅವರೆ (ಇಡೀ ಮತ್ತು ಒಡೆದ) 
70.ಕಡಲೆ (ಇಡೀ ಮತ್ತು ಒಡೆದ) 71.ಉದ್ದು (ಇಡೀ 
ಮತ್ತು ಒಡೆದ) 72.ಬುಲ್ಲರ್‌ (ಇಡೀ ಮತ್ತು ಒಡೆದ) 
73.ಹೆಸರು (ಇಡೀ ಮತ್ತು ಒಡೆದ) 74. ಹುರುಳಿ 
75.ಲಾಕ್‌ (ಇಡಿ ಮತ್ತು ಒಡೆದ) 76.ಮಡಿಕೆ(ಇಡೀ 
ಮತ್ತು ಒಡೆದ) 77.ಚೆನ್ನಂಗಿ (ಮಸೂರಿ) ಇಡೀ ಮತ್ತು 
ಒಡೆದ) 78. ಬಟಾಣಿ 79.ತೊಗರಿ (ಇಡೀ ಮತ್ತು 
ಒಡೆದ) 80.ದೋತ್‌ (ಇಡೀ ಮತ್ತು ಒಡೆದ) 81. 
ಎಲ್ಲಾ ತರಕಾರಿಗಳು (ಗರ್ಕಿನ್‌ ಹೊರತುಪಡಿಸಿ 
ಸೊಪ್ಪುಗಳು ಸೇರಿಸಿ) 82.ಕಾಯಿಗಳು 83.ಹಸಿರು 


ಮೆಣಸಿನಕಾಯಿ 84. ಈರುಳ್ಳಿ 85.ಆಲೂಗಡ್ಡೆ 
86.ಸುವರ್ಣಗೆಡ್ಡೆ 87.ಸಿಹಿಗೆಣಸು (ಗೆಣಸು) 


88.ಟೊಮ್ಯಾಟೋ ₹89.ಬೀಟೆ. (ರೋಸ್‌ವುಡ್‌) 90. 
ಬಿಲ್ವಾಲ 91.ಉರುವಲುಕಟ್ಟಿಗೆ 92.ಗಂಜಾನ್‌ 93.ಹಡಗ 
94. ಹಳದಿ 95. ಹನಿಮತ್ತಲ್‌ 96.ಹೊನ್ನೆ 
97.ಐಯಾನಿ 98.ಹಲಸಿನಮರ 99.ಜಂಬ 100.ಕಲನ್‌ 
101.ಕಿಂಡಲ್‌ 102.ಮಾವಿನಮರ 103.ಮತ್ತಿ 104.ನಂದಿ 


105.ರಾಂಪತ್ರೆ 106.ತೇಗ (ಸಾಗವಾಸಿ) 
107.ಬಿಳಿದೇವದಾರು (ಕೇದರ) 108.ಸಿಲ್ವರ್‌ ಓಕ್‌ 
109.ನೀಲಗಿರಿ 110. ವೀಳ್ಯದೆಲೆ 11.ಬೆಲ್ಲ 

















112.ತೆಂಗಿನಕಡಿ 113. ಒಣದಾಕಿ, 
@ eX 





ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫ ೨೦೦೭ ಭಾಗ -೪ಎ 








ಮಾರುಕಟ್ಟಿ ಕ್ಟೇತ್ರ ಮಾರುಕಟ್ಟೆ ಕ್ಷೇತ್ರದ ಕ 


ಕೆ ಮಿ ಉತ್ಪನ್ನಗಳು 











ಪರಿಮಿತಿ 
ಬಾಗೇಪಲ್ಲಿ ಬಾಗೇಪಲ್ಲಿ ತಾಲ್ಲೂಕು 1.ಜಾನುವಾರುಗಳು, 2.ಮೇಕೆಗಳು 3.ಕುರಿಗಳು 4.ಹತ್ತಿ 
ಮಾರುಕಟ್ಟೆ ಕ್ಷೇತ್ರ ಗುಡಿಬಂಡೇ ತಾಲ್ಲೂಕು | (ಬೀಜ ತೆಗದ ಮತ್ತು ತೆಗೆಯದ ) 5. ಎಲ್ಲಾ 


ಹೂಗಳು 6.ಸಜ್ಜೆ 7.ಜವೆಗೋಧಿ 8. ಜೋಳ 
9.ಕಂಬು 10.ಮೆಕ್ಕೆಜೋಳ 11.ನವಣೆ 12.ಭತ್ತ 13.ರಾಗಿ 
14.ಅಕ್ಕಿ 15.ಸಾಮೆ(ಸಾವೆ) 16.ಗೋಧಿ 17. 
ಅಂಟುವಾಳ 18.ಬೊಂಬು 19.ಭತ್ತ 20.ಹಿಪ್ಪೆ ಬೀಜ 
21.ಹೊಂಗೇಬೀಜ, 22.ಬೇವಿನಬೀಜ 23.ಸೀಗೇಕಾಯಿ 
24.ಹುಣಸೇಹಣ್ಣು 25.ಹುಣಸೇಬೀಜ 26.ಸೇಬು 
27.ಬಾಳೆಹಣ್ಣು 28.ಬೋರೆಹಣ್ಣು 29.ಹುಳಿಹಣ್ಣುಗಳು 
30.ಚಕ್ಕೋತನ ಹಣ್ಣು 31.ಪೇರಲ್‌ಹಣ್ಣು (ಸೀಬೆಹಣ್ಣು) 
32.ದ್ರಾಕ್ಸಿ 33.ಹಲಸಿನಹಣ್ಣು 34.ಜಂಬುನೇರಳೆಹಣ್ಣು 
35.ನಿಂಬೆಹಣ್ಣು 36.ಕರಬೂಜ 37.ಮಾವಿನಹಣ್ಣು 
38..ಮೂಸಂಬಿ 39.ಮರಸೇಬು 40.ಪೈನಾಪಲ್‌ 
(ಅನಾನಸ್‌) 41.ಪಪ್ಪಾಯಿಹಣ್ಣು (ಪರಂಗಿಹಣ್ಣು) 
42.ದಾಳಿಬೆಹಣ್ಣು 43.ಸಮೋಟಾ 44. ನಿದ್ದೋಟ 


45.ಕಿತ್ತಳೆ 46.ಕಲ್ಲಂಗಡಿ 47.ನೆಲಗಡಲೆ 
(ಶೇಂಗಾ)ಕಾಯಿ ಮತ್ತು ಬೀಜ) 48.ಹರಳುಬೀಜ 
49.ಹತ್ತಿಬೀಜ 50.ಅಗಸೇಬೀಜ 51.ಸಾಸುವೆ 


52.ಹುಚ್ಚೆಳ್ಳು. 53. ಕುಸುಬೆ 54.ಎಳ್ಳು 55. 
ಸೂರ್ಯಕಾಂತಿಬೀಜ 56.ಸೋಯಾಬಿನ್‌ 57.ಅಡಿಕೆ 
58.ಗೋಡಂಬಿ ಬೀಜ 59.ಒಣಮೆಣಸಿನಕಾಯಿ 
60.ತೆಂಗಿನಕಾಯಿ 61.ಕೊಬ್ಬರಿ 62.ಕೊತ್ತಂಬರಿಬೀಜ - 
(ಧನಿಯಾ) 63.ಬೆಳ್ಳುಳ್ಳಿ 64.ಶುಂಠಿ 65.ಮೆಂತ್ಯ 
66. ಕಾಳುಮೆಣಸು 67.ಅರಿಶಿನ 68.ಅಲಸಚೆದೆ (ಇಡೀ 
ಮತ್ತು ಒಡೆದ) 69.ಅವರೆ (ಇಡೀ ಮತ್ತು ಒಡೆದ) 
70.ಕಡಲೆ (ಇಡೀ ಮತ್ತು ಒಡೆದ) 71.ಉದ್ದು 
(ಇಡೀ ಮತ್ತು ಒಡೆದ) 72.ಬುಲ್ಲರ್‌ (ಇಡೀ ಮತ್ತು 
ಒಡೆದ) 73.ಹೆಸರು (ಇಡೀ ಮತ್ತು ಒಡೆದ) 74. 
ಹುರುಳಿ 75.ಲಾಕ್‌ (ಇಡಿ ಮತ್ತು ಒಡೆದ) 
76.ಮಡಿಕೆ(ಇಡೀ ಮತ್ತು ಒಡೆದ) 77.ಚೆನ್ನಂಗಿ 
(ಮಸೂರಿ) ಇಡೀ ಮತ್ತು ಒಡೆದ) 78. 
ಬಟಾಣಿ 79.ತೊಗರಿ(ಇಡೀ ಮತ್ತು ಒಡೆದ) 
80.ದೋತ್‌ (ಇಡೀ ಮತ್ತು ಒಡೆದ) 81. ಎಲ್ಲಾ 
ತರಕಾರಿಗಳು (ಗರ್ಕಿನ್‌ ಹೊರತುಪಡಿಸಿ ಸೊಪ್ಪುಗಳು 
ಸೇರಿಸಿ) 82.ಕಾಯಿಗಳು 83.ಹಸಿರು ಮೆಣಸಿನಕಾಯಿ 
84. ಈರುಳ್ಳಿ 85.ಆಲೂಗಡ್ಡೆ 86.ಸುವರ್ಣಗೆಡ್ಡೆ 
87.ಸಿಹಿಗೆಣಸು (ಗೆಣಸು) 88.ಟೊಮ್ಯಾಟೋ &89.ಬೀಟೆ 
(ರೋಸ್‌ವ್ರಡ್‌) 90. ಬಿಲ್ವಾಲ 91.ಉರುವಲುಕಟ್ಟಿಗೆ 
92.ಗಂಜಾನ್‌ 93.ಹಡಗ 94.ಹಳದಿ 
95.ಹನಿಮತ್ತಲ್‌ 96.ಹೊನ್ನೆ 97.ಐಯಾನಿ 
98.ಹಲಸಿನಮರ 99.ಜಂಬ 100.ಕಲನ್‌ 101.8ಂಡಲ್‌ 
102.ಮಾವಿನಮರ 103.ಮತ್ತಿ 104.ನಂದಿ 105.ರಾಂಪತ್ರೆ 
106.ತೇಗ (ಸಾಗವಾಸಿ) 107.ಬಿಳಿದೇವದಾರು (ಕೇದರ) 
108.ಸಿಲ್ವರ್‌ಓಕ್‌. 109.ನೀಲಗಿರಿ 110. ವೀಳ್ಯದೆಲೆ 
11.ಬೆಲ್ಲ 112.ತೆಂಗಿನಕಡ್ಡಿ 113. ಒಣದ್ರಾಕ್ಸೈ 














ಭಾಗ -೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೨೫೩ 





ಈ ಮೇಲ್ಕಂಡ 3 ಸಮಿತಿಗಳಿಗೆ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ) ಕಾಯ್ದೆ 1066 ರ 
ಕಲಂ 10 ರಡಿಯಲ್ಲಿ ಮಾಡಬೇಕಾಗಿರುವ ಸದಸ್ಯರುಗಳ ನಾಮ ನಿದೇಶನಗಳನ್ನು ಬಾಕಿ ಇರಿಸಿ, ಕೃಷಿ ಮಾರಾಟ 
ಇಲಾಖೆ ಆಯುಕ್ತರು ಸದರಿ ಸಮಿತಿಗಳಿಗೆ ಸಂಬಂಧಪಟ್ಟ ತಾಲ್ಲೂಕಿನ ತಹಸ್ಸೀಲ್‌ದಾರ್‌ಗಳನ್ನು ಆಡಳಿತ 
ಅಧಿಕಾರಿಗಳನ್ನಾಗಿ ನೇಮಿಸುವರು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ.ಸಾಂಬಶಿವಂ 
ಪಿ.ಆರ್‌.213 ಸರ್ಕಾರದ ಅಧೀನ ಕಾರ್ಯದರ್ಶಿ ಸಹಕಾರ ಇಲಾಖೆ. 
ಕಂದಾಯ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಆರ್‌ಡಿ:16:ಎಲ್‌ಜಿಜಿ:2006. ಬೆಂಗಳೂರು, ದಿನಾಂಕ: 20ನೇ. ಫೆಬ್ರವರಿ, 2007. 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1064 ಸಬ್‌ ಸೆಕ್ಟನ್‌(1) ಸೆಕ್ಟನ್‌ 94-ಎ ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರ ಗುಲ್ಬರ್ಗಾ ಜಿಲ್ಲೆ ಸೇಡಂ ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ 
ಸಕ್ರಮೀಕರಣ ಸಮಿತಿಯ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಪುನರ್‌ ರಚಿಸಲಾಗಿದೆ. 









































ಕ್ರ.ಸಂ. | ತಾಲ್ಲೂಕು ಸದಸ್ಯರು 
1. ಸೇಡಂ 1) (ಡಾ: ಶರಣ ಪ್ರಕಾಶ್‌ ಪಾಟೀಲ್‌, ಶಾಸಕರು ಅಧ್ಯಕ್ಬರು 
2) ಶ್ರೀ ಸಹದೇವ ಖಂಡೇರಾಯನಪಲ್ಲಿ ಮು:ಕುರುಕುಂಟಿ, ಸದಸ್ಯರು 
ತಾ:ಸೇಡಂ 
3) (ಶ್ರೀ ಮಲ್ಲಿಕಾರ್ಜುರರೆಡ್ಡಿ ಜಗನ್ನಾಥರೆಡ್ಡಿ ಪಾಟೀಲ್‌ ಸದಸ್ಯರು 
ಕೋಲ್ಕುಂದ ಸೇಡಂ ತಾಲ್ಲೂಕು 
4) ಶ್ರೀಮತಿ ಸಮೀಮ್‌ ಬೇಗಂ, ಸೌಕತ್‌ಅಲಿ, ಊಡಗಿ ತಾಃ ಸದಸ್ಯರು 
ಸೇಡಂ 
5) ತಹಶೀಲ್ದಾರ್‌, ಸೇಡಂ ತಾಲ್ಲೂಕು. ಸದಸ್ಯ 
ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆಂಪವೀರಯ್ಯ 
ಪಿ.ಆರ್‌.214 ಸರ್ಕಾರದ ಅಧೀನ ಕಾರ್ಯದರ್ಶಿ ಕಂದಾಯ ಇಲಾಖೆ 


(ಭೂ ಮಂಜೂರಾತಿ) 


ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ:39:ಎಲ್‌ಜಿಎಂ:2006. ಬೆಂಗಳೂರು, ದಿನಾಂಕ: 22ನೇ. ಫೆಬ್ರವರಿ, 2007. 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್‌ ಸೆಕ್ಟನ್‌(1) ಸೆಕ್ಸನ್‌ 94-ಎ ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮೈಸೂರು ಜಿಲ್ಲೆಯ "ಟಿ.ನರಸೀಪುರ ತಾಲ್ಲೂಕು'' ಬಗರ್‌ 
ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ 
ಸದಸ್ಯರನ್ನೊಳಗೊಂಡಂತೆ, ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹೊಸದಾಗಿ 
ರಚಿಸಲಾಗಿದೆ. 








ಕ್ರ.ಸಂ. | ತಾಲ್ಲೂಕು ಸದಸ್ಯರು 
1. ಟಿ.ನರಸೀಪುರ | 1) | ಶ್ರೀಮತಿ ಸುನೀತ ವೀರಪ್ಪಗೌಡ ಜೆ. ಶಾಸಕರು ಅಧ್ಯಕ್ಷರು 





2) ಶ್ರೀ ಕೃಷ್ಣಮೂರ್ತಿ ಬಿನ್‌ ಕಾಳಯ್ಯ, ಮೇದನಿಗ್ರಾಮ, ತಲಕಾಡು ಸದಸ್ಯರು 
ಹೋಬಳಿ, ಟಿ.ನರಸೀಮರ ತಾಲ್ಲೂಕು. 
3) | ಶ್ರೀಮತಿ ಮಹದೇವಮ್ಮ ಕೋಂ ಕೃಷ್ಣಯ್ಯ ಸೋಸಲೆ ಗ್ರಾಮ ಸದಸ 
ಹಾಗೂ ಅಂಚೆ, ಸೋಸಲೆ ಹೋಬಳಿ, ಟಿ.ನರಸೀಪುರ 


ತಾಲ್ಲೂಕು. 
೧೨ 


























೨೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫ ೨೦೦೭ ಭಾಗ -೪ಎ 



































ಕ್ರ.ಸಂ. | ತಾಲ್ಲೂಕು ಸದಸ್ಯರು 
1 ಟಿ.ನರಸೀಪುರ | 4) |ಶ್ರೀ ಕೆ.ಸಿ.ಮಹದೇವು ಬಿನ್‌ ಚಿಕ್ಕಮಾದೇಗೌಡ, ಸದಸ್ಯರು 
ಕೆಂಪೇಗೌಡನಕೊಪ್ಪಲು ಗ್ರಾಮ, ಬನ್ನೂರು ಹೋಬಳಿ, 
ಟಿ.ನರಸೀಪುರ ತಾಲ್ಲೂಕು. 
5) ತಹಶೀಲ್ದಾರ್‌, ಟಿ.ನರಸೀಪುರ ತಾಲ್ಲೂಕು. ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಉಷಾಬಾಯಿ 
ಪಿ.ಆರ್‌.215 ಪೀಠಾಧಿಕಾರಿ, 
ಕಂದಾಯ ಇಲಾಖೆ (ಭೂ. ಮಂ-2) 
ಅಧಿಸೂಚನೆ 


ಸಂಖ್ಯೆ: ಆರ್‌ಡಿ:93:ಎಲ್‌ಜಿಯು:2006. ಬೆಂಗಳೂರು, ದಿನಾಂಕ: 23ನೇ. ಫೆಬ್ರವರಿ, 2007. 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್‌ ಸೆಕ್ಟನ್‌(1) ಸೆಕ್ಟನ್‌ 94-ಎ ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಚಿಕ್ಕಮಗಳೂರು ಜಿಲ್ಲೆಯ “ಕಡೂರು ತಾಲ್ಲೂಕು" ಬಗರ್‌ 
ಹುಕುಂ ಸಾಗುವಳಿ ಸಕ್ರಮೀಕರಣ ಹೆಚ್ಚುವರಿ ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ 
ಸದಸ್ಯರನ್ನೊಳಗೊಂಡಂತೆ, ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಅದೇಶದವರೆಗೆ ಈ ಕೆಳಕಂಡಂತೆ 
ಹೊಸದಾಗಿ ರಚಿಸಲಾಗಿದೆ. 









































ಕ್ರ.ಸಂ. | ತಾಲ್ಲೂಕು ಸದಸ್ಯರು 
1. ಕಡೂರು 1) | ಉಪವಿಭಾರಾಧಿಕಾರಿಗಳು, ತರೀಕೆರೆ ಉಪವಿಭಾಗ ಅಧ್ಯಕ್ಷರು 
2 _ಶ್ರೀ_ಹೆಚ್‌.ಬಿ.ರಮೇಶ_ಬಿನ್‌_ಹೆಚ್‌.ಆರ್‌.ಬಡಗಿ ತಿಮ್ಮಯ್ಯ ಸದಸ್ಯರು 
3) ಶ್ರೀಮತಿ ಹೊನ್ನಮ್ಮ ಕೋಂ ಎನ್‌.ಎಸ್‌.ಬಸವರಾಜು, ಸದಸ್ಯರು 
ನಿಡಘಟ್ಟ ಗ್ರಾಮ ಕಡೂರು ತಾಲ್ಲೂಕು. 
4) | ಶ್ರೀ ಎಸ್‌. ಬಾಲಾಜಿ ನಾಯ್ಕ ಬಿನ್‌ ಸೋಮ್ಲಾನಾಯ್ಕ ತಂಡ್ರೆ ಸದಸ್ಯರು 
ಬೋರೆ ಕಾವಲ್‌ ಗ್ರಾಮ, ಕಡೂರು ತಾಲ್ಲೂಕು 
5) ತಹಶೀಲ್ದಾರರು, ಕಡೂರು ತಾಲ್ಲೂಕು, ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಇ.ಈಶೃರನಾಯಕ್‌ 
ಪಿ.ಆರ್‌.216 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಮಂ) 
ಅಧಿಸೂಚನೆ 


ಸಂಖ್ಯೆ: ಆರ್‌ಡಿ 139 ಎಲ್‌ಜಿಎ 2006 ಬೆಂಗಳೂರು, ದಿನಾಂಕ: 19ನೇ. ಫೆಬ್ರವರಿ, 2007. 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್‌ ಸೆಕ್ಟನ್‌(1) ಸೆಕ್ಸನ್‌ 94-ಎ ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಉಡುಪಿ ಜಿಲ್ಲೆಯ “ಉಡುಪಿ ತಾಲ್ಲೂಕು'' ಬಗರ್‌ ಹುಕುಂ 
ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ, ಈ ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಅದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 









































| ಕ್ರ.ಸಂ. | ತಾಲ್ಲೂಕು ಸದಸ್ಯರು 
1. ಉಡುಪಿ 1) ಶ್ರೀ ಲಾಲಾಜಿ ಆರ್‌. ಮೆಂಡನ್‌ ಶಾಸಕರು, ಕಾಮ. ಅಧ್ಯಕ್ಷರು 
2) ಶ್ರೀ ಜಯಪ್ರಕಾಶ್‌ ಹೆಗ್ಡೆ ಶಾಸಕರು, ಬ್ರಹ್ಮಾವರ. ಸದಸ್ಯರು 
3) | ಶ್ರೀಮತಿ ವಸುಧಾ ಪ್ರಭು ಕೋಂ ವಾಸುದೇವ ಪ್ರಭು ಸದಸ್ಯರು 
ಮಕ್ಕಿಮನೆ, ಅಂಚೆ: ಮಣೂರು. ಉಡುಪಿ ತಾಲ್ಲೂಕು. 
4) ಶ್ರೀ ಸುಧಾಕರ ಪಾಂಗಾಳ, ಸರಸ್ವತಿ ಕಾಲೋನಿ, ಸದಸ್ಯರು 
ಅಂಚೆಃಪಾಂಗಾಳ, ಉಡುಪಿ ತಾಲ್ಲೂಕು. 
5) ತಹಶೀಲ್ದಾರರು, ಉಡುಪಿ ತಾಲ್ಲೂಕು, ಉಡುಪಿ. ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಇ.ಈಶೃರನಾಯಕ್‌ 
ಪಿ.ಆರ್‌.193 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂ ಮಂ) 


ಭಾಗ -೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೨೫೫ 





ಅಧಿಸೂಚನೆ 
ಸಂಖ್ಯೆ: ಕಂಇ.176:ಎಲ್‌ಆರ್‌ಎ. 2004. ಬೆಂಗಳೂರು, ದಿನಾಂಕ: 21ನೇ. ಫೆಬ್ರವರಿ, 2007. 

ಕರ್ನಾಟಕ ಭೂ ಕಂದಾಯ ಕಾಯ್ದೆ 1961ರ (1962ರ 10ನೇ ಸಂಖ್ಯೆಯ ಕರ್ನಾಟಕ ಕಾಯ್ದೆ 
ತಿದ್ದುಪಡಿಯಾದಂತೆ) ಕಲಂ 48ರ ಉಪ ಕಾಲಂ 1 ರಿಂದ 3ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬೆಳಗಾವಿ 
ಜಿಲ್ಲೆಯ ಸವದತ್ತಿ, ಭೈಲಹೊಂಗಲ ರಾಮದುರ್ಗ ಹುಕ್ಕೇರಿ, ಬೆಳಗಾವಿ ಮತ್ತು ಖಾನಾಪುರ ತಾಲ್ಲೂಕು ಭೂ 
ನ್ಯಾಯ ಮಂಡಳಿಗಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದು 
ಪಡಿಸಿ ಅವರ ಬದಲಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಟಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಡಿ ಸದರಿ ಭೂ ನ್ಯಾಯ ಮಂಡಳಿಗಳನ್ನು ಪುನರ್‌ ರಚಿಸಿ 
ಆದೇಶ ಹೊರಡಿಸಿದೆ. 

ಸವದತ್ತಿ ತಾಲ್ಲೂಕು 

ಭೂ ನ್ಯಾಯ ಮಂಡಳಿಯ ಹೆಸರು ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ಸವದತ್ತಿ ತಾಲ್ಲೂಕು ಬೆಳಗಾವಿ ಜಿಲ್ಲೆ. 1) ಶ್ರೀ ವೆಂಕಟಪ್ಪ ಗಿರೆಪ್ಪ ಕೊಪ್ಪದ, ಸಾ:ಯರಗಟ್ಟಿ 
ಸವದತ್ತಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 
2) ಶ್ರೀಮತಿ ಉಮಾ ಮಲ್ಲಿಕಾರ್ಜುನ ಬಾಳಿ, ಸಾ:ಮನವಳ್ಳಿ, 
ಸವದತ್ತಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
ಭೈಲಹೊಂಗಲ ತಾಲ್ಲೂಕು 


























ಭೂ ನ್ಯಾಯ ಮಂಡಳಿಯ ಹೆಸರು ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ಭೈಲಹೊಂಗಲ ತಾಲ್ಲೂಕು ಬೆಳಗಾವಿ ಜಿಲ್ಲೆ. 1) | ಶ್ರೀ ಸೋಮಲಿಂಗಪ್ಪ ಮುದಕಪ್ಪ ಲಿಂಗಣ್ಣವರ (ಪ.ಪಂ), 
ಸಾ: ಶೀಗಿಹಳ್ಳಿ. ಕೆ.ಎಸ್‌, ಭೈಲಹೊಂಗಲ ತಾಲ್ಲೂಕು, 
ಬೆಳಗಾವಿ ಜಿಲ್ಲೆ. 
2) ಶ್ರೀ ರವಿ ಮಲ್ಲಪ್ಪ ಮೇಟಿಗುಡ್ಡ, ಪಾ: ಭೈಲಹೊಂಗಲ 
ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 








ರಾಮದುರ್ಗ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯ ಹೆಸರು ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ರಾಮದುರ್ಗ ತಾಲ್ಲೂಕು ಬೆಳಗಾವಿ ಜಿಲ್ಲೆ. 1) ಶ್ರೀ ಬಾಲಚಂದ್ರ ಹನುಮಂತಪ್ಪ ಸಂಕನ್ನವರ, 
ರಾಮದುರ್ಗ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 
2) |ಶ್ರೀ ಸಿದ್ಧಪ್ಪ ತಾಯಿ ರುಕ್ಕವ ಮೇತಿ (ಪ.ಜಾ), 
ಸಾ:ಹುಲಕುಂದ, ರಾಮದುರ್ಗ ತಾಲ್ಲೂಕು, ಬೆಳಗಾವಿ 
3) ಶ್ರೀ ಬಸವಂತಪ್ಪ ಮಲ್ಲಪ್ಪ ಮತ್ತಿಕಟ್ಟಿ, ಪಾ;ಸುರೇಬಾನ, 
ರಾಮದುರ್ಗ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 
4) ಶ್ರೀ ರಾಜೇಂದ್ರ ಗೌಡ ಶಿವನಗೌಡ ಪಾಟೀಲ, ಸಾ: 
ಹೊಸಕೋಟೆ, ರಾಮದುರ್ಗ ತಾಲ್ಲೂಕು, ಬೆಳಗಾವಿ 



































ಹುಕ್ಕೇರಿ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯ ಹೆಸರು ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ಹುಕ್ಕೇರಿ ತಾಲ್ಲೂಕು ಬೆಳಗಾವಿ ಜಿಲ್ಲೆ. 1) ಶ್ರೀ ಕಾಡಪ್ಪ ಲಗುಮಪ್ಪ ಜಿನರಾಳೆ, ಸಾ: ಮದಿಹಳ್ಳಿ 


ಹುಕ್ಕೇರಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 

2) ಶ್ರೀ ಅರ್ಜುನ ನಾಯಕ್‌ ಮಲ್ಲಾ ನಾಯ್ಕ ಪಾಟೀಲ, 
ಸಾ:ಘೋಡಗೇರಿ, ಹುಕ್ಕೇರಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 
ಬೆಳಗಾವಿ ತಾಲ್ಲೂಕು 

ಭೂ ನ್ಯಾಯ ಮಂಡಳಿಯ ಹೆಸರು ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 

















ಬೆಳಗಾವಿ ತಾಲ್ಲೂಕು ಬೆಳಗಾವಿ ಜಿಲ್ಲೆ. 1) | ಶ್ರೀಮತಿ ರೀಮಾ ಆರ್‌ ಪವಾರ್‌(ಪ.ಜಾ), ಸಾ: 
ಶಹಾಪೂರ, ಬೆಳಗಾವಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 

















೨೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫ ೨೦೦೭ ಭಾಗ -೪ಎ 








2) ಶ್ರೀ ಗುರುನಾಥ್‌ ಆಸ್ಚೇಕರ, ಸಾ:ಸಾಂಬ್ರ, ಬೆಳಗಾವಿ 
ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 

3) ಶ್ರೀಮತಿ ಅನಸೂಯ ಸುರೇಶ ಡೊಂಗರಗಾವಿ, ಬಡಸ, 
ಬೆಳಗಾವಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 

4) ಶ್ರೀ ಸತೀಶ್‌ ರಾಮಚಂದ್ರ ಪಾಟೀಲ, ಯಳ್ಳೂರ, 
ಬೆಳಗಾವಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 

ಖಾನಾಪುರ ತಾಲ್ಲೂಕು 




















ಭೂ ನ್ಯಾಯ ಮಂಡಳಿಯ ಹೆಸರು ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ಖಾನಾಪುರ ತಾಲ್ಲೂಕು ಬೆಳಗಾವಿ ಜಿಲ್ಲೆ 1) ಶ್ರೀ ಮಲ್ಲಪ್ಪ ಆನಂದ ಕೋಲಕಾರ (ಪ.ಜಾ) 
ಪಾ:ಕೊಡಚವಾಡ, ಖಾನಾಮರ ತಾಲ್ಲೂಕು, ಬೆಳಗಾವಿ 
ಜಿಲ್ಲೆ. 





2) ಶ್ರೀಮತಿ ಪದ್ಮಿನಿ ವಸಂತ ಪಾಟೀಲ, ಸಾ: ಕೊಡಚವಾಡ, 
ಖಾನಾಮರ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಚಿಕ್ಕರಾಜು 
ಪಿ.ಆರ್‌.194 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಸುಧಾರಣೆ) 
ಅಧಿಸೂಚನೆ 
ಸಂಖ್ಯೆ: ಕಂಇ.393:ಎಲ್‌ಆರ್‌ಎ. 2004. ಬೆಂಗಳೂರು, ದಿನಾಂಕ: 7ನೇ. ಫೆಬ್ರವರಿ, 2007. 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1961ರ (1962ರ 10ನೇ ಸಂಖ್ಯೆಯ ಕರ್ನಾಟಕ ಕಾಯ್ದೆ 
ತಿದ್ದುಪಡಿಯಾದಂತೆ) ಕಲಂ 48ರ ಉಪ ಕಾಲಂ 1 ರಿಂದ 3ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ, ದೊಡ್ಡಬಳ್ಳಾಪುರ, ಹೊಸಕೋಟೆ ಮತ್ತು ಕನಕಪುರ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಗಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದು 
ಪಡಿಸಿ ಅವರ ಬದಲಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಟಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ ಭೂ ನ್ಯಾಯ ಮಂಡಳಿಗಳನ್ನು ಪುನರ್‌ 
ರಚಿಸಿ ಆದೇಶ ಹೊಡಡಿಸಿದೆ. 

















ನೆಲಮಂಗಲ ತಾಲ್ಲೂಕು 








ಭೂ ನ್ಯಾಯ ಮಂಡಳಿಯ ಹೆಸರು ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ನೆಲಮಂಗಲ ತಾಲ್ಲೂಕು ಬೆಂಗಳೂರು | 1) ಶ್ರೀ ಜಿ. ಸತೀಶ್‌ ಬಿನ್‌ ಗಂಗಯ್ಯ, ಚನ್ನಾದೇವಿ 
ಗ್ರಾಮಾಂತರ ಜಿಲ್ಲೆ. ಅಗ್ರಹಾರ, ಮಧರೆ ಹೋಬಳಿ, ದೊಡ್ಡಬಳ್ಳಾಪುರ 


ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 

2) |ಶ್ರೀ ನಾಗರಾಜು (ಪ.ಜಾ), ಶ್ರೀನಿವಾಸಪುರ ಕಸಬಾ 
ಹೋಬಳಿ, ನೆಲಮಂಗಲ ತಾಲ್ಲೂಕು, ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ. 

3) | ಶ್ರೀಮತಿ ಮಮತ ಕೇರಾಫ್‌ ಎಸ್‌. ಮಂಜುನಾಥ್‌ 
ತ್ಯಾಮಗೊಂಡ್ಲು ಹೋಬಳಿ, ನೆಲಮಂಗಲ ತಾಲ್ಲೂಕು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 

ದೊಡ್ಡಬಳ್ಳಾಪುರ ತಾಲ್ಲೂಕು 




















ಭೂ ನ್ಯಾಯ ಮಂಡಳಿಯ ಹೆಸರು ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ದೊಡ್ಡಬಳ್ಳಾಪುರ ತಾಲ್ಲೂಕು ಬೆಂಗಳೂರು | 1) ಶ್ರೀ ಸಿ.ವಿ. ವಿಶ್ವನಾಥ್‌ ಬಿನ್‌ ವೀರಭದ್ರಯ್ಯ, 
ಗ್ರಾಮಾಂತರ ಜಿಲ್ಲೆ. ಚಿಕ್ಕಬೆಳವಂಗಲ, ದೊಡ್ಡಬಳ್ಳಾಪುರ ತಾಲ್ಲೂಕು, 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 

2) ಶ್ರೀ ಆರ್‌. ಭೈರೇಗೌಡ ಬಿನ್‌ ರಾಮಯ್ಯ, ಹಣಬೆ, 
ದೊಡ್ಡಬೆಳವಂಗಲ ಹೋಬಳಿ, ದೊಡ್ಡಬಳ್ಳಾಪುರ 
ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 




















ಭಾಗ -೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ 








3) 


ಶ್ರೀ ಕೆ.ಹೆಚ್‌. ರಂಗರಾಜು ಬಿನ್‌ ಹನುಮಂತರಾಯಪ್ಪ 
ಕೆ.ಎಂ, ದೇವರಾಜನಗರ, ದೊಡ್ಡಬಳ್ಳಾಪುರ ತಾಲ್ಲೂಕು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 





4) 





ಶ್ರೀ ಮುತ್ತುರಾಜು ಬಿನ್‌ ಚಿಕ್ಕವೆಂಕಟಪ್ಪ (ಪ.ಜಾ), 
ಕಾಡಲಪ್ಪನಹಳ್ಳಿ, ಸಾಸಲು ಹೋಬಳಿ, ದೊಡ್ಡಬಳ್ಳಾಪುರ 
ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 





ಹೊಸಕೊ 


ಟೆ ತಾಲ್ಲೂಕು 





ಭೂ ನ್ಯಾಯ ಮಂಡಳಿಯ ಹೆಸರು 


ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 





ಹೊಸಕೋಟಿ ತಾಲ್ಲೂಕು ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ 


1) 


ಹೆಚ್‌. ಸುರೇಶ್‌ ಬಿನ್‌ ಜಯರಾಮ್‌, ವಿ.ವಿ.ಬಡಾವನೆ, 
ಹೊಸಕೋಟೆ ಟೌನ್‌, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 





2) 





ಶ್ರೀಮತಿ ಕೆ. ಭಾಗ್ಯಜ್ಯೋತಿ ಕೋಂ ಬಿ.ಎ. ನರೇಂದ್ರ 
ಬಾಬು, ಬೆಳತೂರು, ಬಿಡರಹಳ್ಳಿ ಹೋಬಳಿ, 
ಬೆಂಗಳೂರು ಪೂರ್ವ ತಾಲ್ಲೂಕು, ಬೆಂಗಳೂರು ನಗರ 
ಜಿಲ್ಲೆ. 





ನಕಮರ ತಾಲ್ಲೂಕು 





ಭೂ ನ್ಯಾಯ ಮಂಡಳಿಯ ಹೆಸರು 


ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 





ಕನಕಮರ ತಾಲ್ಲೂಕು ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ. 


1) 


ಶ್ರೀ ಕೆ. ರಮೇಶ್‌ ಬಿನ್‌ ಕೃಷ್ಣೇಗೌಡ, ಕೋಡಿಹಳ್ಳಿ, 
ಕನಕಮರ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 








2) 








ಶ್ರೀ ಜಯದೇವ್‌, ನಂ 100, BWSSB ರಸ್ತೆ, ಎಸ್‌ 
ಕರಿಯಪ್ಪ ಬಡಾವಣೆ, ಕನಕಪುರ ಟೌನ್‌, ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ. 





ಪಿ.ಆರ್‌.195 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಚೆಕ್ಕರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಸುಧಾರಣೆ) 


COMMERCE & INDUSTRIES SECRETARIAT 
NOTIFICATION 
NO.C1.23:MMM 2007 Bangalore, Dated 21" February 2007. 


೨೫೭ 





In pursuance of Sub-section 2 read with Section 8 of the Mines and Minerals (Development and 


Regulation) Act, 1957, the Government of Karnataka hereby accords sanction for First renewal of Mining 
Lease No 904/1636 for a period of 20 years (Twenty years only) ೫.6.1. 11.07.1989 in favour of M.s. 
Canara Minerals Pvt. Limited for Iron ore and Manganese or over an area of 24.50 hectares (Twenty four 


point five zero hectares only) in Lingadevarahalli village, Holalkere Taluk, Chitradurga District with the 


boundaries as mentioned below and as per the sketch furnished by the Director, Department of Mines 


and Geology, Bangalore subject to compliance of the provisions of the Mines and Minerals (Development 
and Regulation) Act, 1957 and Mineral Concession Rules, 1960 as amended from time to time and other 
applicable acts and Rules including Forest (Conservation) Act, 1980, Environmental Protection Act, 1986, 
EIA Notification 1994 etc., as amended from time to time and Rules made there under. 


BOUNDARIES:- 





On the North 
by 


Part of S. Nos. 26&28 of 
Gulihosahalli 


On the South by 


M.L. area of M/s. Canara 
Minerals (p) Ltd., 





On the East 
by 








M.L. area of Shri M. 
NarasiReddy and part of 
S. Nos. 11 & 12 of 
Lingadevarahalli, 





On the West by 


Partts of S. Nos. 28 of 
Gulihosahalli part of 5. Nos. 23 & 
4 of Lingadevarahalli and Parts 
of PL and ML areas of M/s. 
K.L.Poddar & Sons. 











೨೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫ ೨೦೦೭ ಭಾಗ -೪ಎ 





Sanction of this Mining lease is subject to the necessary clearances like Forest Clearance under 


Forest (Conservation) Act, 1980, Environmental Clearance under Environmental Protection Act, 1986. 


Sanction of this Mining lease is also subject to the terms and conditions appended hereto. 


By Order and in the name of Governor of Karnataka 
K. JAYACHANDRA 
Under Secretary to Government, (Mines) 
Commerce & Industries Department. 


TERMS AND CONDITIONS OF THE FIRST RENEWAL OF MINING LEASE NO. 904/1636 
SANCTIONED IN GOVERNMENT NOTIFICATION NO. Cl. 35:MMM, 2006 DATED 21.02.2007. 


a) 


Mining lease should be in respect of Iron and Manganese Ore only. If other minerals are 
found in association with Iron and Manganese Ore, they should be brought to the notice of 
Government and if the lessee desires to mine these minerals along with Iron and 
Manganese Ore he/she/it should do so only after the consent of Government is obtained in 
writing. 
If beryl or any other substance prescribed U/S 3 of the Atomic Energy Act, XXIX of 1948 is 
found to occur in the property under the lease, the lessee shall make available such mineral 
to the Government of India. 
The lease shall also be subject to the provisions of Rules in Chapter IV of the Minerals 
Concession Rules, 1960. 
The lease shall also be subject to the Rules, issued U/S 18 of the Mines & Minerals (D&R) 
Act, 1957. 
The lessee shall pay to the Director of Mines and Geology in Karnataka, Bangalore, 
necessary Security Deposit for due observance of the terms and conditions of the lease in 
accordance with Rule 32 of the lease issued to him. 
The lessee shall be governed by all conditions that may be incorporated in the lease deed, 
to be executed. 
The lessee shall abide by the rules contained in the Karnataka State Forest Manual, if the 
lease area covers any forestland. 
Government shall have the right of purchasing the ore at current market rates. 
The lease would be determined if the lessee fails to commence execution of the lease deed. 
The area mentioned above is subject to verification after actual survey and demarcation. 
The lease shall be for a period of Twenty Years w.e.f. 11.07.1989. 
The lessee/s shall pay dead rent, cesses and royalty as detailed below:- 

DEAD RENT PAYABLE PER HECTARE PER ANNUM 


Ist year of the lease ; Nil 

276 year 5" year of the lease Not applicable 
6" year to 10" year of the lease ಕ Not applicable 
11" year of the lease & onwards ಕ Rs. 400/- 


Surface Rent: Rs.2.50 per hectare per annum on the area used by the 


lessee/s for mining purposes. 


Local & other Cesses: As prevalent in Chitradurga District. 


Royalty: 


At the rate prescribed in Second Schedule to the Mines & Minerals 
(D&R) Act, 1957 and as amended from time to time. 


m) The total area held by the applicant/s under mining lease including the present one, shall not 


೧) 


exceed 10 Sq.Km. 
Mining operations shall not be commenced/conducted unless a qualified manager and other 
supervisory staff are appointed as required under the Matalliferous Mines Regulations, 1961 


ಭಾಗ -೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೨೫೯ 





and relevant notices are sent to the Director-General of Mines Safety, Dhanbad with a copy 
of the same to the concerned Director of Mines Safety. 
K. JAYACHANDRA 
P.R. 196 Under Secretary to Government, (Mines) 
Commerce & Industries Department. 
COMMERCE & INDUSTRIES SECRETARIAT 
NOTIFICATION 
NO.C1.22:MMM 2007 Bangalore, Dated 21" February 2007. 

In pursuance of Sub-Section 2 read with Section 8 of the Mines and Minerals (Development and 
Regulation) Act, 1957, the Government of Karnataka hereby accords sanction for first renewal of Mining 
Lease No. 926/1694 for a period of 20 years (Twenty years only) w.e.f. 03.09.1989 in favour of M/s. 
Canara Minerals, Pvt.Limited for Iron ore and Manganese ore over an area of 26.30 hectares (Twenty six 
point Three zero hectares only) in Chikka Kittadahalli and Lingadevarahalli village, Hosadurga and 
Holalkere Taluk, Chitradurga District with the boundaries as mentioned below and as per the sketch 
furnished by the Director, Department of Mines and Geology, Bangalore subject to compliance of the 
provisions of the Mines and Minerals (Development and Regulation) Act, 1957 and Mineral Concession 
Rules, 1960 as amended from time to time another applicable Acts and Rules including Forest 
(Conservation) Act, 1980, Environmental Protection Act, 1986, EIA Notification 1994 etc., as amended 
from time to time and Rules made there under. 

BOUNDARIES:- 
On the M.L. area of M/s canara On the South by M.L.area of Shri M. Narasi Reddy 
North by Minerals Pvt Limited 
On the M.L. area of Shri M. | Onthe west by ML area of M/s. K.L.Poddar & 
East by Narsi Reddy Sons(p) Limited. 

Sanction of this Mining Lease is subject to the necessary clearances like Forest Clearance under 
Forest (Conservation) Act, 1980. Environmental Clearance under Environmental Protection Act, 1986. 
Sanction of this Mining lease is also subject to the terms and conditions appended hereto. 

By Order and in the name of the Governor of Karnataka, 
K. JAYACHANDRA 
Under Secretary to Government (Mines) 
Commerce & Industries Department. 


TERMS AND CONDITIONS OF THE FIRST RENEWAL OF MINING LEASE 
NO. 926/1694 SANCTIONED IN GOVERNMENT NOTIFICATION NO. CI. 22:MMM, 2007 DATED 
21.02.2007. 
a) Mining lease should be in respect of Iron and Manganese Ore only. If other minerals are 


























found in association with Iron and Manganese Ore, they should be brought to the notice of 
Government and if the lessee desires to mine these minerals along with Iron and 
Manganese Ore he/she/it should do so only after the consent of Government is obtained in 
writing. 

b) If berul or any other substance prescribed U/S 3 of the Atomic Energy Act, XXIX of 1948 is 
found to occur in the property under the lease, the lessee shall make available such mineral 
to the Government of India. 

c) The lease shall also be subject to the provisions of Rules in Chapter IV of the Minerals 
Concession Rules, 1960. 

d) The lease shall also be subject to the Rules, issued U/S 18 of the Mines & Minerals (D&R) 
Act, 1957. 

ಅ) The lessee shall pay to the Director of Mines and Geology in Karnataka, Bangalore, 
necessary Security Deposit for due observance of the terms and conditions of the lease in 
accordance with Rule 32 of the lease issued to him. 

1) The lessee shall be governed by all conditions that may be incorporated in the lease deed, to 
be executed. 

9) The lessee shall abide by the rules contained in the Karnataka State Forest Manual, if the 
lease area covers any forestland. 


೨೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫ ೨೦೦೭ ಭಾಗ -೪ಎ 





೧) Government shall have the right of purchasing the ore at current market rates. 
i Thelease would be determined if the lessee fails to commence execution of the lease deed. 
j) The area mentioned above is subject to verification after actual survey and demarcation. 
k) The lease shall be for a period of Twenty Years w.e.f. 03.09.1989. 
|) The lessee/s shall pay dead rent, cesses and royalty as detailed below:- 
DEAD RENT PAYABLE PER HECTARE PER ANNUM 


Ist year of the lease > Nil 
2 year 5" year of : Notapplicable 
the lease 
6" year to 10" year : Not applicable 
of the lease 
11% year of the lease : Rs.400/- 
& onwards 
Surface Rent: Rs.2.50 per hectare per annum on the area used by 
the 
lessee/s for mining purposes. 
Local & other As prevalent in Chitradurga District. 
Cesses: 
Royalty: At the rate prescribed in Second Schedule to the 


Mines & Minerals (D&R) Act, 1957 and as amended 
from time to time. 

m) The total area held by the applicant/s under mining lease including the present one, shall not 
exceed 10 Sq.Km. 

n) Mining operations shall not be commenced/conducted unless a qualified manager and other 
supervisory staff are appointed as required under the Matalliferous Mines Regulations, 1961 
and relevant notices are sent to the Director-General of Mines Safety, Dhanbad with a copy of 
the same to the concerned Director of Mines Safety. 

K. JAYACHANDRA 
P.R. 197 Under Secretary to Government, (Mines) 
Commerce & Industries Department. 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 214 ಪಿಎಂಎಸ್‌ 2005 ಬೆಂಗಳೂರು, ದಿನಾಂಕ: 14ನೇ ಫೆಬ್ರವರಿ, 2007. 

1872 ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯ 9ನೇ ಕಲಂನಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ (ಕರ್ನಾಟಿಕ) ನಿಯಮಗಳು 1961 ರಂತೆ ಕಾರ್ಯನಿರ್ವಹಿಸಲು 
ಪಾಸ್ಟರ್‌ ಶ್ರೀ ಹೆಚ್‌. ಪ್ರಕಾಶ್‌ ರಾವ್‌, ಬೇರ್ಷಬಾ ಪ್ರಾರ್ಥನಾ ಮಂದಿರ ಹಾಗೂ ಸಮಾಜ ಸುಧಾರಣಾ ಸಂಘ, 
ಕನ್ಯಾನಗರ ಪ್ಲಾಟ್‌, ಚೇತನಾ ಕಾಲೋನಿ 2ನೇ ಕ್ರಾಸ್‌, ಗದಗ ರಸ್ತೆ, ಹುಬ್ಬಳ್ಳಿ-580020 ಇವರಿಗೆ. ಮೇಲಿನ 
ಕಾಯ್ದೆಯಡಿಯಲ್ಲಿ ಧಾರವಾಡ ಜಿಲ್ಲಾ ವ್ಯಾಪ್ತಿಯಲ್ಲಿ ವಿವಾಹ ವಿಧಿಯನ್ನು ನೆರವೇರಿಸಲು ಸದರಿ ಕಾಯ್ದೆಯಲ್ಲಿ 
ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು ಅನುಮತಿಯನ್ನು ಈ ಮೂಲಕ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌.ಮಹಂತೇಶಯ್ಯ 
ಪಿ.ಆರ್‌.198 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ, 
(ರಹದಾರಿ ಮತ್ತು ವಿದೇಶಿಯರು) 


ಭಾಗ -೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೨೬೧ 





ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಒ. 06 ಸಿಎನ್‌ಎಸ್‌ 2007 ಬೆಂಗಳೂರು, ದಿನಾಂಕ: 8ನೇ. ಫೆಬ್ರವರಿ, 2007. 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ 
ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಬೆಳಗಾಂ ಜಿಲ್ಲೆ ಗೋಕಾಕ್‌ ತಾಲ್ಲೂಕಿನ ಉರುಬಿನಹಟ್ಟ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ 
ಬ್ಯಾಂಕ್‌ ನಿ., ಉರುಬಿನಹಟ್ಟಿ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ನಾಮನಿರ್ದೇಶನ ಮಾಡುತ್ತದೆ. ಹೀಗೇ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ 
ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 


1. ಶ್ರೀ ನಿಂಗಪ್ಪಾ ಅಪ್ಪಣ್ಣ ಪಾಟೀಲ್‌ 
pi ಶ್ರೀಮತಿ ಬಂದವ್ವಾ ಕೋಂ ಬಸಪ್ಪ ಕೋಣಿ 
3. ಶ್ರೀ ಅಪ್ಪಣ್ಣಾ ಭೀಮರಾಯಿ ಸನದಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ಪಿ.ಆರ್‌.199 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 92 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 8ನೇ. ಫೆಬ್ರವರಿ, 2007. 

ಈ ಹಿಂದೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 92 ಸಿಎನ್‌ಎಸ್‌ 2006, ದಿನಾಂಕ: 
24.03.2006ರಲ್ಲಿ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲ್ಲೂಕಿನ ಕಾಕೋಳ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, 
ಕಾಕೋಳ, ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಎಲ್ಲಾ ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ರದ್ದುಪಡಿಸಿದೆ. 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕನಾಟಕ ಅಧಿನಿಯಮ ಸಂಖ್ಯೆ 11)ರ 
ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲ್ಲೂಕಿನ ಕಾಕೋಳ ವ್ಯವಸಾಯ ಸೇವಾ ಸಹಕಾರ 
ಬ್ಯಾಂಕ್‌ ನಿ, ಕಾಕೋಳ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ 
ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೆಸದವರೆಗೆ ಇವರುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

1. ಶ್ರೀ ಗುಡ್ಡಪ್ಪ ನಿಂಗಪ್ಪ ಹಾಠೋಗೊಪ್ಪ 

2. ಶ್ರೀಮತಿ ಉಚ್ಛ್ಚವ್ವ ಕೋಂ ರಾಮಪ್ಪ ಕೈದಾಳಿ 

3 ಶ್ರೀ ಗುತ್ತೆಪ್ಪ ಹಾಲಪ್ಪ ಮುಕ್ಕಣ್ಣನವರ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ಪಿ.ಆರ್‌.200 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಸೇರ್ಪಡೆ 
ಸಂಖ್ಯೆ: ಸಿಆಸುಇ 1 ಹೆಚ್‌ಡಬ್ಲ್ಯುಪಿ 2005 ಬೆಂಗಳೂರು, ದಿನಾಂಕ: 22ನೇ. ಫೆಬ್ರವರಿ, 2007. 

ಕರ್ನಾಟಕ ರಾಜ್ಯದ ಆಧ್ಯತಾ ಪಟ್ಟಿಯ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 2 ಹೆಚ್‌ಡಬ್ಲ್ಯುಪಿ 91, ದಿನಾಂಕ 

11.11.93ಕ್ಕೆ ಹೊರಡಿಸಲಾದ ತಿದ್ದೋಲೆ ಸಂಖ್ಯೆ: ಸಿಆಸುಇ 2 ಹೆಚ್‌ಡಬ್ಲ್ಯುಪಿ 91, ದಿನಾಂಕ: 20.09-94ರಲ್ಲಿನ 


೨೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫ ೨೦೦೭ ಭಾಗ -೪ಎ 





ಕ್ರಮ ಸಂಖ್ಯೆ: 19ರಲ್ಲಿರುವ ಕರ್ನಾಟಕ ರಾಜ್ಯ ಉಪಸಚೆವರು ಇದರ ಕೆಳಗೆ 19(ಎ), ಅಧ್ಯಕ್ಷರು, ಜಿಲ್ಲಾ 
ಪಂಚಾಯತ್‌ ಎಂದು ಈ ಕೆಳಗಿನಂತೆ ಸೇರಿಸಿಕೊಂಡು ಓದಿಕೊಳ್ಳತಕ್ಕದ್ದು. 
19(ಎ)-ಅಧ್ಯಕ್ಬರು ಜಿಲ್ಲಾ ಪಂಚಾಯತ್‌ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಆರ್‌. ಸುಧಾಕರ್‌ 

ಪಿ.ಆರ್‌.209 ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ರಾಜ್ಯ ಶಿಷ್ಕಾಚಾರ) 

Health & Family Welfare Secretariat 
CORRIGENDUM 
No. HFW 614 PIM 2006 Bangalore dated 24" February 2007 
In RULE 4(1) of the Karnataka Civil Services (Absorption of Doctors appointed on 

contract basis in the Karnataka Indian Systems of Medicine and Homoeopathy (Non Collegiate) 
(Special) Rules, 2005 which where published vide Government Notification No. IIFW 70 PIM 
2004, dated: 02.-2.2006, the following shall be substituted. 


Rule 4(ii) “the services rendered by a person 
as contract doctor prior to the date of 
absorption shall not” count for the purpose of 
leave, pension, pay, seniority and grants of 
selection time scale of pay under Karnataka 
Civil Services (Time Bound Advancement) 
Rules, 1983 or for grant of selection time 
scale of pay under the Karnataka Civil 
services (Automatic grant of Special 
Promotion to the Senior Scale of Pay) Rules, 
1991 and additional increment for having 
completed twenty years of service in the 
single cadre.” 
By Order and in the name of the Governor of Karnataka, 
PR- 210 N. MAHALAXMAMMA 
Under Secretary to Government 
Health & Family Welfare Department. 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಇ 184 ಎಂಆರ್‌ಇ 2005 (2) ಬೆಂಗಳೂರು, ದಿನಾಂಕ: 13ನೇ. ಫೆಬ್ರವರಿ, 2007. 
ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ಅಧಿನಿಯಮ 1966ರ (1966ರ ಕರ್ನಾಟಕ 
ಅಧಿನಿಯಮ 27 ರ) ಪ್ರಕರಣ 9 ರ ಉಪ ಪ್ರಕರಣ (2) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರವು ಅಧಿಸೂಚನೆ ಸಂಖ್ಯೆ:ಸಇ 184 ಎಂಆರ್‌ಇ 2005 ರಲ್ಲಿ ಸ್ಥಾಪಿಸಲಾಗಿರುವ ಚಿಕ್ಕಬಳ್ಳಾಪುರ ಹಾಗೂ 
ಶಿಡ್ಲಘಟ್ಟ ತಾಲ್ಲೂಕುಗಳ ಮಾರುಕಟ್ಟೆ ಪ್ರದೇಶವನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಚಿಕ್ಕಬಳ್ಳಾಪುರ ಎಂದು 
ಕರ್ನಾಟಕ ಸರ್ಕಾರವು ಈ ಮೂಲಕ ನಿರ್ಧಿಷ್ಟಪಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಸಾಂಬಶಿವಂ 
ಪಿ.ಆರ್‌. 217 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಇ 184/ಎಂಆರ್‌ಇ/05 (3) ಬೆಂಗಳೂರು, ದಿನಾಂಕ: 13ನೇ. ಫೆಬ್ರವರಿ, 2007. 
ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ಅಧಿನಿಯಮ 1966ರ (1966ರ ಕರ್ನಾಟಕ 
ಅಧಿನಿಯಮ 27 ರ) ಪ್ರಕರಣ 9 ರ ಉಪ ಪ್ರಕರಣ (2) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 


ಭಾಗ -೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೨೬೩ 





ಸರ್ಕಾರವು ಅಧಿಸೂಚನೆ ಸಂಖ್ಯೆ:ಸಇ 184 ಎಂಆರ್‌ಇ 2005 ರಲ್ಲಿ ಸ್ಥಾಪಿಸಲಾಗಿರುವ ಗೌರಿಬಿದನೂರು ತಾಲ್ಲೂಕು 
ಮಾರುಕಟ್ಟೆ ಪ್ರದೇಶವನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಗೌರಿಬಿದನೂರು ಎಂದು ಕರ್ನಾಟಿಕ ಸರ್ಕಾರವು ಈ 
ಮೂಲಕ ನಿರ್ಧಿಷ್ಟಪಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಸಾಂಬಶಿವಂ 
ಪಿ.ಆರ್‌. 218 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಇ 184/ಎಂಆರ್‌ಇ/05 (4) ಬೆಂಗಳೂರು, ದಿನಾಂಕ: 13ನೇ. ಫೆಬ್ರವರಿ, 2007. 

ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ಅಧಿನಿಯಮ 1966ರ (1966ರ ಕರ್ನಾಟಕ 
ಅಧಿನಿಯಮ 27 ರ) ಪ್ರಕರಣ 9 ರ ಉಪ ಪ್ರಕರಣ (2) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರವು ಅಧಿಸೂಚನೆ ಸಂಖ್ಯೆ:ಸಇ 184 ಎಂಆರ್‌ಇ 2005 ರಲ್ಲಿ ಸ್ಥಾಪಿಸಲಾಗಿರುವ ಬಾಗೇಪಲ್ಲಿ ಹಾಗೂ 
ಗುಡಿಬಂಡೆ ತಾಲ್ಲೂಕು ಮಾರುಕಟ್ಟೆ ಪ್ರದೇಶವನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಬಾಗೇಪಲ್ಲಿ ಎಂದು 
ಕರ್ನಾಟಕ ಸರ್ಕಾರವು ಈ ಮೂಲಕ ನಿರ್ಧಿಷ್ಟಪಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ 

ಹೆಸರಿನಲ್ಲಿ, 

ಪಿ.ಆರ್‌. 219 ಕೆ.ಸಾಂಬಶಿವಂ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 
FOREST ENVIRONMENT & ECOLOGY SECRETARIAT 
NOTIFICATION 
NO.FEE 342 FWL 2005 Bangalore, Dated 15"February 2007. 

Whereas the wildlife protection Act, 1972 through its amendment in 2002 provided for creation 
of two new categories of protected areas namely, ‘Conservation reserves” and “Community 
reserves” and community reserves” 

Whereas the declaration of an area of 798.33 acres (323.28 ha.) of Mydanahalli Dodenahalli, 
Hosahalli, Govinppanahalli and Talekere villages of Madhugiri Taluk, Tumkur District under the control 
of Forest Department of Government of Karnataka as Conservation Reserve, for protection of 
landscape, flora and fauna and their habitat as Jayamangali black buck reserve, after having 
consultation with the local communities. 

Now, therefore, in exercise of powers conferred by Sub-section (1) of Section 36(A) of the wild 
life (Protection) Act, 1972 (53 of 1972), the State Government hereby declares that, the area specified 
in the schedule within the limits of the area mentioned in the table below shall be comprised within the 
jayamangali black buck reserve with effect form the date of publication of this notification. 





























District Taluk Hobli Village Sy No Extent Status 
AG Ha 
Tumkur Madhugiri Kodigenahalli Mydana 123(P) 43.36 17.77 
and Puravara halli 
124 29.23 11.97 
125 43.34 17.74 
126 60.00 24.28 
127 60.00 24.28 
128 56.02 22.68 
151(P) 22.12 9.02 




























































































ಶಿ೬ಳ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫ ೨೦೦೭ ಭಾಗ -೪ಎ 

152(P) 5.26 2.31 

154(P) 6.05 2.48 

Doddena 4 22.21 9.12 
halli 

5 24.29 10.01 

40.28 16.47 

12.04 4.90 

14 55.24 22.50 

15 55.24 22.50 

16 45.13 18.34 

17(P) 23.20 9.51 

18 32.20 9.51 

20 31.00 12.55 

25(P 2.12 0.93 

Hosahalli 55(P 53.10 21.65 

Govindan 42(P 10.16 4.21 
ahalli 

Talekere 27(೧) 13.24 5.50 

28(P) 46.25 18.87 

29(P) 0.14 0.14 

Total 798.33 | 323.28 





























BOUNDARY DISCRIPTION 


North: Starting from North-West corner of the reserve from station no.36 at tri junction bhands 
of sy.no. 11 of Tank, 7 and 8 of Doddenahalli village. Then the line runs with the bearing of 66° with a 
distance of 4.5 chain along the Southern boundary of Sy.no. 8. Then the boundary line runs in the 
same sy no. towards north direction and reaches the station 43 at southend corner of sy.no.4 Then the 
boundary line pass through tetra junction bhands of sy no. 4.5.8 and 25 and pass through sy.no. 25 
and reaches the station no.46. Then the boundary line meet the station no. 47 at fetrajunction bhands 
of sy no 4.25 and sy.no. 152, 153 of Mydnahalli village then the boundary line runs towards south 
along the village boundary of Mydanahalli and passes through sy.no 152 and reaches the boundary of 


sy.no. 151. Then the line runs towards north along the western boundary of sy.no 151 and meet the 
station no 58 Then the boundary line passes through the sy.no. 154 and meet the station no.60 which 
is situated in the North-East corner of the reserve 









































Station to Station Bearing (in Degree) Distance (chains) 20 

mtrs 
38 39 140°-00" 750 
39 40 140°-00" 5.00 
40 41 415301 5.00 
41 42 41°-30" 5.00 
42 43 41°-30" 6.00 
43 43A 289°-00" 3.60 
43A 44 344°-00" 6.00 
44 45 21%00' 5.00 











೨೬೫ 


















































ಭಾಗ -೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ 
45 46 21%00' 6.00 
46 47 919-001 7.00 
47 48 917001 7.50 
48 49 200-30" 5.00 
49 50 200-3 5.00 
50 51 200°-3 5.00 
51 52 107%00' 5.50 
52 53 87-00 5.00 
53 54 87°-00' 5.00 
54 55 817001 7.00 
55 56 255-00" 5.00 
56 57 256-001 5.00 
57 58 256-001 3.30 
58 59 109-301 6.00 
59 60 1095301 3.60 




















East:- The boundary line starts from the 60" station which is situated at North-East corner of 


the reserve at Sy.No. 154 of Mydhanahalli. Then the boundary line runs with the bearing of 175° 


towards west and pass through sy.no. 154.151, 128 of Mydanahalli village then the line runs along the 


eastern boundary of sy.no. 128 and meet the stateion no. 67. Then the boundary line runs towards 


south excluding the sy.no. 126, 120, 121 and 78 and runs along the western boundary of said 


sy.numbers and reaches the 79" station which is situated at South-East corner of the Reserve at 


Tetrajunction bhands of sy.no. 78, 123 and sy no 55, 56 of Hosahalli village. 










































































Station to Station Bearing (in Degree) Distance (chains) 20 
mtrs 
60 61 175°-00" 5.00 
61 62 175°-00" 5.00 
62 63 175%00' 3.50 
63 64 199-001 5.00 
64 65 199°-00" 1.25 
65 66 264°-00" 8.25 
66 67 209°-00' 5.75 
67 68 115%00' 575 
68 69 2037001 5.00 
69 70 204°-00" 5.00 
70 71 204°-00" 5.00 
71 72 204°-00" 5.00 
72 73 2046-00' 5.00 
73 74 2046-00' 5.00 
74 75 204001 5.00 
75 76 204°-00" 5.00 
76 77 204°-00" 4.90 
77 78 254°-00 5.75 
78 79 181°-00" 5.80 








೨೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫ ೨೦೦೭ ಭಾಗ -೪ಎ 





5001: The boundary line start from the 79" station which is situated at the South-East corner of 
the reserve with a bearing of 271° and runs along the Northern and Western boundary of sy.no. 55 of 
Hosahalli and the line runs near to the Southern Boundary of sy.no 55 and reaches the station no. 92. 
Then the boundary line runs along the eastern boundary of sy.no. 42 of Govindanahalli and reaches 
station no.1. Further the line runs in the same sy.no and pass through sy no 29 of Talekere village and 
reaches the station no.4 Which is situated at the southern boundary of sy.no. 28. Then the line runs along 
the western boundary of same sy no and passes through sy.no. 28.27 and 26 of Talekere and reaches 
the 15" station which is situated at South-West corner of the reserve and boundary of Doddenahalli 


































































































village. 
Station to Station Bearing (in Degree) Distance (chains) 20 
mtrs 
79 79A 271°-30" 5.00 
79A 80 271°-00" 5.00 
80 81 274°-00 5.00 
81 82 274°-00 5.50 
82 83 274°-00 5.25 
83 84 192°-30" 4.50 
84 85 122°-00 8.85 
85 86 193°-00" 5.00 
86 87 192°-00" 5.10 
87 88 192°-00" 6.10 
88 89 192°-00" 5.15 
89 90 2687-00' 6.80 
90 91 270ಔ00' 2.75 
91 91A 40-001 5.00 
91% 92 274°-00 4.00 
92 1 360°-00" 5.00 
1 2 277°-30" 5.00 
2 3 277°-30" 1.80 
3 4 348°-00" 5.00 
4 5 283°-00" 5.00 
5 6 283°-00" 5.00 
6 6A 283°-00" 5.00 
6A ಗ 283-001 3.00 
[4 8 8°-30' 4.75 
282°-30" 5.00 
10 282°-30" 6.75 
10 10A 320°-00' 4.50 
10A 11 274°-30 2.25 
11 12 352°-00" 2.35 
12 14 312°-00 5.00 
14 15 312%00' 8.00 




















West:- The boundary line starts from the 15" station which is situated at South-West corner of 
the reserve and common boundary of sy.no. 17 of Doddenahalli and sy.no 26 of Talekere and runs with a 


ಭಾಗ -೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ಮ 





bearing of 2135 and runs in the middle of sy.no. 17 and then runs along the southern boundary of sy.no 
18 and reache the point “A” which is situated at 7.35 chains from the south-east corner of sy ೧೦.19. Then 
the line runs along the boundary of sy no. 18. and reaches the station No. 21 at South-West cornor of Sy 
No.18. Then the line runs along the eastern, southern and western boundary of sy.no. 22 and reaches the 
6" station at bhand. Then the line pass through the same sy.no. and reaches 8" station which is situated 
on the northern boundary. Then the line runs along the western boundary of sy.no. 19 and reaches 235 
station. Then the line runs through sy.no. 18 and reaches station no 29 which is situated at 11೧೦೦೧ 
bhands of sy.no 1314 and 18 of Doddenahalli village. Then the line runs all along the boundary of sy.no. 
14,6 and 7 and reaches the 36" station which is situated at North-West corner of the reserve. 










































































Station to Station Bearing (in Degree) Distance (chains) 20 

mtrs 

15 16 213°-00" 5.00 
16 17 213°-00' 5.00 
17 18 213°-00" 5.00 
18 19 213°-00" 5.10 
19 20 213°-00' 8.25 
20 20A 360°-00' 2.35 
20A 21 306°-00" 7.35 
21 22 40°-00' 7.00 
22 22A 40°-00' 2.50 
22A 23 40°-00" 4.00 
23 25 135°-00" 6.00 
25 26 138001 5.00 
26 27 138-001 3.00 
27 28 35°-00' 2.80 
28 29 131°-30" 5.00 
29 30 485-001 5.00 
30 31 48-00" 4.90 
31 32 840-001 4.50 
32 33 27-00" 9.00 
33 34 352₹-00' 5.00 
34 35 3525-00' 6.00 
35 36 22-30" 7.75 

















THE RIGHT AND PREVILLAGES 

The right of cart track leading from Hosahalli to GiriGowdanahalli is admissible: 

It enters the reserve in the eastern boundary of Sy No 55 (P) of Hosahalli at 84 stone pillar and 
passes through sy.no. 55(P) of Hosahalli and Sy.no. 28 (P) and 27(P) of Talekere and touches the 
southern boundary at 12" stone pillar. 

Subject to above right of way the Chief Wildlife Warden shall be the authority who shall control 
manage and maintain the Jayamangali Black buck reserve and for that such measures as deemed 


necessary and on the advice of the conservation Reserve Management Committee wherever required. 


೨೬೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಮಾರ್ಚ್‌ ೧೫ ೨೦೦೭ ಭಾಗ -೪ಎ 





The provisions of sub-section (2) of section 18 sub-sections (2, (3) and (4) of section 27 
sections 30 32 and clauses (b) and (c) of section 33 of wildlife protection Act 1972 shall, as far as may 
be apply in relation to Mydanahalli Black buck reserve as they apply in relation to a sanctuary. 

By Order and in the name of the Governor of Karnataka, 
P.R. 220 H.M. MALLIKARJUNA SWAMY 
Under Secretary to Government, 
Forest, Environment & Ecology Dept. 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಒ 207 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 14ನೇ. ಫೆಬ್ರವರಿ, 2007. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 207 ಸಿಎನ್‌ಎಸ್‌ 2006 ದಿನಾಂಕ 05.04.2006ರಲ್ಲಿ 
ದಾವಣಗೆರೆ ಜಿಲ್ಲೆ ಹರಿಹರ ತಾಲ್ಲೂಕು ಹಿಂಡಸಗಟ್ಟ ಹಾಲು ಉತ್ಪಾದಕರ ಸಹಕರ ಸಂಘ ನಿ, ಇದರ ಆಡಳಿತ 
ಮಂಡಳಿಗೆ ಮಾಡಿದ್ದ ಎಲ್ಲಾ ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 

ಕರ್ನಾಟಿಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಿಕ ಅಧಿನಿಯಮ ಸಂಖ್ಯೆ 11)ರ 
ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಿಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ದಾವಣಗೆರೆ ಜಿಲ್ಲೆ ಹರಿಹರ ತಾಲ್ಲೂಕು ಹಿಂಡಸಗಟ್ಟಿ ಹಾಲು ಉತ್ಪಾದಕರ ಸಹಕರ ಸಂಘ 

ನಿ., ಹಿಂಡಸಘಟ್ಟ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ 
ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

1. ಶ್ರೀ ಕೆ. ಕುಬೇರಪ್ಪ ಬಿನ್‌ ನಂದಪ್ಪ 

2. ಶ್ರೀ ಎ.ಕೆ.ನಿದ್ದಪ್ಪ ತಾಯಿ ನೀಲಮ್ಮ 

3. ಶ್ರೀಮತಿ ಎಸ್‌. ಗಂಗಮ್ಮ ಕೋಂ. ಎಸ್‌. ಜಯಪ್ಪ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 222 ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 
ಅಧಿಸೂಚನೆ 

ಸಂಖ್ಯೆ: ಸಿಎಂಡಬ್ಲ್ಯೂ 296 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 8ನೇ. ಫೆಬ್ರವರಿ, 2007. 

ಈ ಹಿಂದೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 296 ಸಿಎನ್‌ಎಸ್‌ 2006, ದಿನಾಂಕ: 
16.09.2006ರಲ್ಲಿ ಬೈಲಹೊಂಗಲ ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟಿ ಸಹಕಾರ ಸಂಘ ನಿ, ಬೈಲಹೊಂಗಲ 
ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಎಲ್ಲಾ ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ರದ್ದುಪಡಿಸಲಾಗಿದೆ. 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಬೆಳಗಾಂ ಜಿಲ್ಲೆ ಬೈಲಹೊಂಗಲ ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ 
ನಿ, ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ 
ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

1. ಶ್ರೀ ಗಂಗಾಧರ ಮಹದೇವ ತಳವಾರ್‌ ಸಾ: ಬೈಲಹೊಂಗಲ 
2. ಶ್ರೀಮತಿ ಪದ್ಮಾವತಿ ರಮೇಶ ಕುಲಕರ್ಣಿ ಸಾ: ಬೈಲಹೊಂಗಲ 


ಭಾಗ -೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೨೬೯ 





3. ಶ್ರೀ ಪ್ರಕಾಶ ನಿಂಗಪ್ಪ ದೊಡ್ಡಮನಿ ಸಾ: ತಿಗಡೊಳ್ಳಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 223 ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಒ 293 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 14ನೇ. ಫೆಬ್ರವರಿ, 2007. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ವಿಜಾಪುರ ಜಿಲ್ಲೆ ಮತ್ತು ತಾಲ್ಲೂಕಿನ ಸಾರವಾಡ ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ 
ಸಹಕಾರಿ ಬ್ಯಾಂಕ್‌ ನಿ. ಸಾರವಾಡ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ 
ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಶ್ರೀ ಕಲ್ಲಪ್ಪ ಶಿವಪ್ಪ ಬಾಲರೆಡ್ಡಿ, ಸಾ: ಸಾರವಾಡ, ತಾ:ಜಿ: ಬಿಜಾಮರ 
ಶ್ರೀ ಮಹಾದೇವಪ್ಪ ಮಲೇಪ್ಪ ಪಂಜೀವಗೊಳಸಾ: ಸಾರವಾಡ, ತಾ:ಜಿ: ಬಿಜಾಪುರ 
ಶ್ರೀಮತಿ ಶಾಂತಬಾಯಿ ಈರಯ್ಯ ಪೂಜಾರಿಸಾ; ಸಾರವಾಡ, ತಾ:ಜಿ: ಬಿಜಾಮರ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 224 ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಒ 501 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 14ನೇ ಫೆಬ್ರವರಿ, 2007. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ದಾವಣಗೆರೆ ಜಿಲ್ಲೆ ಹರಪ್ಪನಹಳ್ಳಿ ತಾಲ್ಲೂಕಿನ ಹಲುವಾಗಿಲು ವ್ಯವಸಾಯ ಸೇವಾ ಸಹಕಾರ 
ಬ್ಯಾಂಕ್‌ ನಿ. ಹಲುವಾಗಲು ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ 
ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1. ಶ್ರೀ ರಮೇಶಹುಲಿ ತಂದೆ ಹನುಮಂತಪ್ಪಹುಲಿ, ನಿಟ್ಟೂರು 
2. ಶ್ರೀ ತಿಗ್ರಿ ಯಲ್ಲಾರೆಡ್ಡಿ ತಂದೆ ಗೋವಿಂದರೆಡ್ಡಿ. ಅರಸನಳು 
3. ಶ್ರೀಮತಿ ರೇಣುಕ ಗಂಡ ಪಕ್ಕೀರನಾಯ್ಕ, ಕುಂಚೂರು, ಕರೆತಾಂಡ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 225 ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಒ 534 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 14ನೇ. ಫೆಬ್ರವರಿ, 2007. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 534 ಸಿಎನ್‌ಎಸ್‌ 2006, ದಿನಾಂಕ: 27.07.2006ರಲ್ಲಿ 
ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲ್ಲೂಕಿನ ಬೀರೇನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ಇದರ ಆಡಳಿತ 
ಮಂಡಳಿಗೆ ಮಾಡಿದ್ದ ಎಲ್ಲಾ ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲ್ಲೂಕಿನ ಬೀರೇನಹಳ್ಳಿ ವ್ಯವಸಾಯ ಸೇವಾ ಸಹಕಾರ 
ಸಂಘ ನಿ, ಬೀರೇನಹಳ್ಳಿ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ 


೨೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫ ೨೦೦೭ ಭಾಗ -೪ಎ 





ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1. ಶ್ರೀಮತಿ ಕೆಂಚಮ್ಮ ಕೋಂ. ಜಯಣ್ಣ, ಬೀರೇಹಳ್ಳಿ, ಹಿರಿಯೂರು ತಾಲ್ಲೂಕು. 
2. ಶ್ರೀ ಎಸ್‌. ಹನುಮಂತಪ್ಪ ಬಿನ್‌ ಸಿದ್ದಲಿಂಗಪ್ಪ, ಶಿವಮರ, ಹಿರಿಯೂರು ತಾಲ್ಲೂಕು. 
3. ಶ್ರೀ ಮಂಜುನಾಥ ಬಿನ್‌ ಗಂಡಾಳಿ ಪಾತಯ್ಯ, ವಿ.ವಿ. ಕೊಟ್ಟಿಗೆ, ಹಿರಿಯೂರು 
ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 226 ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಒ 532 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 8ನೇ. ಫೆಬ್ರವರಿ, 2007. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಪ್ರಕರಣ 29ರ ಉಪ ಪ್ರಕರಣ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ ನಿ, ಸಿಂದಗಿ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ. ನಾಮನಿರ್ದೇಶನಗೊಂಡ ಸದಸ್ಯರ 
ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ 
ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 227 ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಒ 545 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 14ನೇ. ಫೆಬ್ರವರಿ, 2007. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲ್ಲೂಕಿನ ವ್ಯಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ವನಿ, 
ಯಲಬುರ್ಗಾ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ 
ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1. ಶ್ರೀ ಪಕೀರಪ್ಪ ಉಪ್ಪಾರ, ಯಲಬುರ್ಗಾ ಅಂಚೆ, ಯಲಬುರ್ಗಾ ತಾಲ್ಲೂಕು, 
ಕೊಪ್ಪಳ ಜಿಲ್ಲೆ. 
ಚ ಶ್ರೀ ಕಛ್ಚೆಪ್ಪ ತಳವಾರ, ಕಲ್ಲಭಾವಿ, ಯಲಬುರ್ಗಾ ತಾಲ್ಲೂಕು, ಕೊಪ್ಪಳ ಜಿಲ್ಲೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 228 ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಒ 578 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 14ನೇ ಫೆಬ್ರವರಿ, 2007. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲ್ಲೂಕಿನ ಬನಹಟ್ಟಿ ನೇಕಾರರ ಸಹಕಾರ ಸಂಘ, 
ಬನಹಟ್ಟಿ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ 
ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 


ಭಾಗ -೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೨೭೧ 





ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1. ಶ್ರೀ ವೀರಪ್ಪ ಚನಪರಪ್ಪ ಕುಳ್ಳಿ 
2. ಶ್ರೀಮತಿ ಶೋಭಾ ಬಸವರಾಜ ಜಾಡಗೇಡ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
229 ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಒ 586 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 8ನೇ. ಫೆಬ್ರವರಿ, 2007. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಪ್ರಕರಣ 29ರ ಉಪ ಪ್ರಕರಣ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲ್ಲೂಕಿನ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ 
ನಿ., ಬ್ಯಾಡಗಿ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ 
ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1. ಶ್ರೀ ಚಂದ್ರಪ್ಪ ಬಸಪ್ಪ ಮುಚ್ಚಟ್ಟಿ 
2. ಶ್ರೀ ತಿರಕಪ್ಪ ಬಸಪ್ಪ ಮಾಳಗಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 230 ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಒ 604 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 8ನೇ. ಫೆಬ್ರವರಿ, 2007. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಶ್ರೀ ಕುಳ್ಳಯ್ಯ ಬಿನ್‌ ಕೆಂಪಯ್ಯ ಮಡೇನಹಳ್ಳಿ ಇವರನ್ನು ಮಂಡ್ಯ ಜಿಲ್ಲೆ ಮದ್ದೂರು 
ತಾಲ್ಲೂಕಿನ ಮಡೇನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ. ಮಡೇನಹಳ್ಳಿ ಇದರ ಆಡಳಿತ ಮಂಡಳಿಗೆ 
ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ 
ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ 
ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 231 ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಒ 609 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 8ನೇ ಫೆಬ್ರವರಿ, 2007. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಿಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಬೆಳಗಾಂ ಜಿಲ್ಲೆ ಸವದತ್ತಿ ತಾಲ್ಲೂಕಿನ ಇಂಗಳಗಿ ಮತ್ತು ಮಾಟೋಳ್ಳಿ ವ್ಯವಸಾಯ ಸೇವಾ 
ಸಹಕಾರ ಸಂಘ ನಿ, ಇವುಗಳ ಆಡಳಿತ ಮಂಡಳಿಗಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ 
ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 


೨೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫ ೨೦೦೭ ಭಾಗ -೪ಎ 





ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ., ಮಾಟೊಳ್ಳಿ 
1. ಶ್ರೀ ಶಿವಪ್ಪ ಗಂಗಪ್ಪ ಕೋರಿಕೊಪ್ಪ ಸಾ: ಮಾಟೊಳ್ಳಿ 
ಡ್ನ ಶ್ರೀ ಭೀಮಪ್ಪ ಬಿ ಬೋವಿ, ಸಾ: ಮಾಟೊಳ್ಳಿ 
3. ಶ್ರೀಮತಿ ಕಮಲವ್ವ ಐ. ಹೊಸಮಠ, ಸಾಳ ಮಾಟೊಳ್ಳಿ 
ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮತಿ., ಇಂಗಳಗಿ 
1. ಶ್ರೀ ಮಡಿವಾಳಪ್ಪ ಗಂಗಪ್ಪ ಹೊಸಮನಿ ಸಾ: ಇಂಗಳಗಿ 
2. ಶ್ರೀಮತಿ ಬಾಗವ್ವ ಶಿದ್ದಪ್ಪ ಅಂಬಲಿ ಸಾ: ಇಂಗಳಗಿ 
3. ಶ್ರೀ ಚಂದ್ರಪ್ಪ ಫಕೀರಪ್ಪ ಮಾದರ ಸಾ: ಇಂಗಳಗಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 232 ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಒ 611 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 8ನೇ ಫೆಬ್ರವರಿ, 2007. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಬಾಗಲಕೋಟಿ ಜಿಲ್ಲೆ ಬಾದಾಮಿ ತಾಲ್ಲೂಕಿನ ವಿವಿಧ 03 ಸಹಕರ ಸಂಘ/ಬ್ಯಾಂಕುಗಳ 
ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ 
ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ 
ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 
ಬಾದಾಮಿ ತಾ: ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್‌ ನಿಯಮಿತ., 
ಶ್ರೀ ಸಾಬಣ್ಣಗಟ್ಟಿ ಸಾ: ಮುಷ್ಟಿಗೇರಿ 
2. ಶ್ರೀ ರಂಗನಾಥ ಹನಮಪ್ಪ ಮಾದರ, ಕಾತರಕಿ 
3. ಶ್ರೀಮತಿ ಶಾಂತವ್ವ ತೋಗಪ್ಪ, ಪಮ್ಮಾರ ಸಾ; ಜಲಗೇರಿ 
ತಿಮ್ಮಾಪೂರ ಪ್ರಾಥಮಿಕ ಕೃಷಿ ಸಹಕಾರಿ ಬ್ಯಾಂಕ ನಿಯಮಿತ., 
1. ಶ್ರೀ ಬೈಲಪ್ಪ ಅವೃಪ್ಪ ಏಣಿ 
2. ಶ್ರೀ ಬೈಲಪ್ಪ ಪಾಂಡಪ್ಪ ನಾಗನೂರ 
ಕುಟಕನಕೇರಿ ಪ್ರಾಥಮಿಕ ಕೃಷಿ ಸಹಕಾರಿ ಬ್ಯಾಂಕ್‌ ನಿಯಮಿತ., 
1. ಶ್ರೀ ಇರಬಸಪ್ಪ ಮಲ್ಲಪ್ಪ ಮೆಣಸಗಿ 
2. ಶ್ರೀ ಭೀಮಪ್ಪ ತಾ.ಮರದವ್ವ ಮಾದರ 
3. ಶ್ರೀಮತಿ ನೀಲಗಂಗವ್ವ ಗಂ. ಮಾಗುಂಡಪ್ಪ 
ಕರ್ನಾಟಿಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ 
ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ಪಿ.ಆರ್‌. 233 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಒ 616 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 14ನೇ. ಫೆಬ್ರವರಿ, 2007. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ದಾವಣಗೆರೆ ಜಿಲ್ಲೆ ಮತ್ತು ತಾಲ್ಲೂಕಿನ ಮಳಲ್ಕೆರೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ 
ನಿ., ಮಳಲ್ಕೆರೆ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ 


ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 


ಭಾಗ -೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೨೭೩ 





ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಬಾದಾಮಿ ತಾ: ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್‌ ನಿಯಮಿತ., 
ಶ್ರೀ ಡಿ. ಶಿವಮೂರ್ತಿ ಬಿನ್‌ ನಾಗಪ್ಪ, ಕೋಡಿಹಳ್ಳಿ, ಲೋಕಿಕೆರೆ ಅಂಚೆ, ದಾವಣಗೆರೆ ತಾಲ್ಲೂಕು 
ಕ ಶ್ರೀಮತಿ ರತ್ನಮ್ಮ ಕೋಂ ಬಿಳಿ ಓಬಳಪ್ಪ, ಮಳಲ್ಕೆರೆ ಅಂಚೆ, ದಾವಣಗೆರೆ ತಾಲ್ಲೂಕು 
3. ಶ್ರೀ ಕೋಡಗಳ್ಳಿ ಮೂರ್ತ್ಯೆಪ್ಪ ಬಿನ್‌ ಓಬಜ್ಜ, ಮಳಲ್ಕೆರೆ ಅಂಚೆ, ದಾವಣಗೆರೆ ತಾಲ್ಲೂಕು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
.ಆರ್‌. 234 ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಒ 618 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 14ನೇ ಫೆಬ್ರವರಿ, 2007. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು 
ಗ್ರಾಮೀಣಾಭಿವೃದ್ದಿ ಬ್ಯಾಂಕ್‌ ನಿ, ಭದ್ರಾವತಿ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ 
ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1. ಶ್ರೀ ಎಂ.ಆರ್‌. ಮಲ್ಲೇಶಪ್ಪ ಬಿನ್‌ ರಾಮರಾವ್‌, ಮೈದೊಳಲು ಅಂಚೆ, ಮಲ್ಲಾಪುರ, ಭದ್ರಾವತಿ 


ಕಿಂ 


$ 


೫ ಶ್ರೀ ಸೇವಾನಾಯ್ಕ ಬಿನ್‌ ರಾಮನಾಯ್ಕ ಅರಶಿನಘಟ್ಟ ತಾಂಡ, ಅನವೇರಿ ಅಂಚೆ, ಭದ್ರಾವತಿ ತಾ: 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 235 ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಒ 632 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 8ನೇ ಫೆಬ್ರವರಿ, 2007. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಚಿತ್ರದುರ್ಗ ಜಿಲ್ಲೆ ಚೆಳ್ಳಕೆರೆ ತಾಲ್ಲೂಕಿನ ಪರುಶುರಾಂಪುರ ವ್ಯವಸಾಯ ಸೇವಾ ಸಹಕಾರ 
ಬ್ಯಾಂಕ್‌ ನಿ, ಪರಶುರಾಂಪುರ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ 
ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌, ಪರಶುರಾಂಪುರ 
1. ಶ್ರೀ ನಿ. ರಾಮಣ್ಣ ಬಿನ್‌ ಚಿತ್ತಪ್ಪ, ಪಿ.ಗೌರಿಪುರ, ಪರಶುರಾಂಮರ ಹೋಬಳಿ 
ಚಳ್ಳಕರೆ ತಾ: 
ಶ್ರೀ ಪೆದ್ದಯ್ಯ ಬಿನ್‌ ಪಾಪಯ್ಯ, ಪರಶುರಾಂಮರ ಹೋಬಳಿ ಚಳ್ಳಕೆರೆ ತಾ: 
3. ಶ್ರೀಮತಿ ಗಿರಿಜಮ್ಮ ಕೋಂ ಸಿದ್ದಣ್ಣ ಪರಶುರಾಂಪುರ ಹೋಬಳಿ ಚಳ್ಳಕರೆ ತಾ: 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 236 ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 


೨೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫ ೨೦೦೭ ಭಾಗ -೪ಎ 





ಅಧಿಸೂಚನೆ 
ಸಂಖ್ಯೆ: ಸಿಒ 657 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 8ನೇ. ಫೆಬ್ರವರಿ, 2007. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ಕೆಳಕಂಡ ವ್ಯಕ್ತಿಗಳನ್ನು ಚಿತ್ರದುರ್ಗ ಜಿಲ್ಲೆ ಚೆಳ್ಳಕೆರೆ ತಾಲ್ಲೂಕಿನ ರಾಣಿಕೆರೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ 
ನಿ., ಮೀರಾಸಾಬಿಹಳ್ಳಿ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ 
ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1, ಶ್ರೀ ಬಿ.ಎಲ್‌. ಉಮಾಪತಿ ಬನ್‌ ಜೀರಲಿಂಗಪ್ಪ, ಮೀರಾಸಾಬಿಹಳ್ಳಿ 
2 ಶ್ರೀ ಭೀಮಣ್ಣ ಬಿನ್‌ ಪೂಜಾರಿ ಪಾಲಯ್ಯ ರಂಗವೃನಹಳ್ಳಿ 
3. ಶ್ರೀಮತಿ ಹನುಮಕ್ಕ ಕೋಂ ಅಂಜಿನಪ್ಪ ಮೀರಾಸಾಬಿಹಳ್ಳಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 237 ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಒ 687 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 8ನೇ ಫೆಬ್ರವರಿ, 2007. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ 
ಆದಪ್ಪ ಬಿನ್‌ ಈರಪ್ಪ ಯಳನಾಡು ರವರನ್ನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲ್ಲೂಕಿನ ಯಳನಾಡು ಸೇವಾ 
ಸಹಕಾರ ಬ್ಯಾಂಕ್‌ ನಿ, ಯಳನಾಡು ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ 
ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 238 ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: 69 ಕಾಬಾನಿ 2006 ಬೆಂಗಳೂರು, ದಿನಾಂಕ: 13ನೇ ಫೆಬ್ರವರಿ, 2007. 
ಪರಿಸರ (ಸಂರಕ್ಬ್ಟಣೆ) ಅಧಿನಿಯಮ 1986 ಅಡಿ ರೂಪಿಸಿರುವ ಕೆಮಿಕಲ್‌ ಅಕ್ಕೆಡೆಂಟ್ಸ್‌ ಎಮರ್ಜೆನ್ಸಿ 
ಪ್ಲಾನಿಂಗ್‌, ಪ್ರಿಪೇರ್ಡ್‌ನೆಸ್‌ ಅಂಡ್‌ ರೆಸ್ಬಾನ್ಸ್‌ ನಿಯಮಾವಳಿಗಳು, 1996ರ ನಿಯಮ 8ರಲ್ಲಿ ಪ್ರದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಕೊಪ್ಪಳ ಜಿಲ್ಲೆಗೆ ಬಿಕ್ಕಟ್ಟು ಪರಿಹಾರ ಸಮಿತಿಯನ್ನು ಈ ಕೆಳಗಿನಂತೆ 
ರಚಿಸಿದೆ. 
1) ಜಿಲ್ಲಾಧಿಕಾರಿ, ಕೊಪ್ಪಳ 
2) ಜಿಲ್ಲಾಧಿಕಾರಿಗಳ ಕೇಂದ್ರ ಸ್ಥಾನಿಕ ಸಹಾಯಕರು, ಕೊಪ್ಪಳ 
3) ಆರಕ್ಸಕ ಅಧೀಕ್ಸಕರು, ಕೊಪ್ಪಳ 
4) ಕಮಾಂಡೆಂಟ್‌ ಜಿಲ್ಲಾ ಗೃಹರಕ್ಷಕ ದಳ, ಕೊಪ್ಪಳ 
5) ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ, ಕೊಪ್ಪಳ 
6) ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಕೊಪ್ಪಳ 


@ 
a 
6 


a a 

0 
ಆ 
8, 


೫ 2 
೩೩. 

ಆ. ಆ ಈ ಈ ಈ 

WU 


a 
ತಿ 


ಭಾಗ -೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೨೭೫ 





7). ಕಾರ್ಯನಿರ್ವಾಹಕರ ಇಂಜಿನಿಯರ್‌, ಕೊಪ್ಪಳ (ಪಂಚಾಯತ್‌ ರಾಜ್‌ 


ಇಂಜಿನಿಯರಿಂಗ್‌ ವಿಭಾಗ) 
8) ಜಿಲ್ಲಾ ಆರೋಗ್ಯ ಅಧಿಕಾರಿ, ಕೊಪ್ಪಳ 
9) ಜಿಲ್ಲಾ ಆರೋಗ್ಯ ಅಧಿಕಾರಿ, ಕೊಪ್ಪಳ 
10) ಜಿಲ್ಲಾ ಪರಿಸರ ಅಧಿಕಾರಿ, ಕೊಪ್ಪಳ 
11) ಜಿಲ್ಲಾ ವಾರ್ತಾ ಅಧಿಕಾರಿ, ಕೊಪ್ಪಳ 
12) ಆಯುಕ್ತರು, ಕೊಪ್ಪಳ ನಗರ ಪಾಲಿಕೆ, ಕೊಪ್ಪಳ 


13) ವ್ಯವಸ್ಥಾಪಕ ನಿರ್ದೇಶಕರು, ಕಿರ್ಲೋಸ್ಕರ್‌ ಫೆರಸ್‌ ಇಂಡಸ್ಟ್ರೀಸ್‌ 


14) ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಹೊಸಪೇಟೆ ಸ್ಟೀಲ್‌ 
15) ಪ್ಲಾಂಟ್‌ ಮ್ಯಾನೇಜರ್‌, ಪಾಕ್ಫೇರ್‌ ಇಂಡಿಯಾಲೆ 
16) ವೈದ್ಯಾಧಿಕಾರಿ, ಕಿರ್ಲೋಸ್ಕರ ಫೆರಸ್‌ ಇಂಡಸ್ಟೀಸ್‌ 

ಲ್ರ) 


17) ಕಾರ್ಯಾನೆಗಳ ಉಪ ನಿರ್ದೇಶಕರು, ಬಳ್ಳಾರಿ ವಿಭಾಗ 


a 
ತ್ತಿ 
ಆ 
ಛ್ಚ 


೫೫ 
೩ 8೩ ೩ ರ 
AM 
er ಎಂ 


a 2 
೩. 0 


el ಕ 


& 2a 
a 0 
7 02 


ಸದಸ್ಯ ಕಾರ್ಯದರ್ಶಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 239 ವಿಮಲಾಕುಮಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾರ್ಮಿಕ ಇಲಾಖೆ 


ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಕಾಇ 68 ಕಾಬಾನಿ 2006 ಬೆಂಗಳೂರು, ದಿನಾಂಕ: 13ನೇ ಫೆಬ್ರವರಿ, 2007. 


ಪರಿಸರ (ಸಂರಕ್ಬ್ಟಣೆ) ಅಧಿನಿಯಮ 1986 ಅಡಿ ರೂಪಿಸಿರುವ 


ಕೆಮಿಕಲ್‌ ಅಕ್ಕಿಡೆಂಟ್ಸ್‌ ಎಮರ್ಜೆನ್ಸಿ 


ಪ್ಲಾನಿಂಗ್‌, ಪ್ರಿಪೇರ್ಡ್‌ನೆಸ್‌ ಅಂಡ್‌ ರೆಸ್ಬಾನ್ಸ್‌ ನಿಯಮಾವಳಿಗಳು, 1996ರ ನಿಯಮ 8ರಲ್ಲಿ ಪ್ರದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಬಳ್ಳಾರಿ ಜಿಲ್ಲೆಗೆ ಬಿಕ್ಕಟ್ಟು ಪರಿಹಾರ ಸಮಿತಿಯನ್ನು ಈ ಕೆಳಗಿನಂತೆ 


ರಚಿಸಿದೆ. 

1) ಜಿಲ್ಲಾಧಿಕಾರಿ, ಬಳ್ಳಾರಿ 

2) ಜಿಲ್ಲಾಧಿಕಾರಿಗಳ ಕೇಂದ್ರ ಸ್ಥಾನಿಕ ಸಹಾಯಕರು, ಬಳ್ಳಾರಿ 

3) ಆರಕ್ಷಕ ಅಧೀಕ್ಷಕರು, ಬಳ್ಳಾರಿ 

4) ಕಮಾಂಡೆಂಟ್‌ ಜಿಲ್ಲಾ ಗೃಹರಕ್ಸಕ ದಳ, ಬಳ್ಳಾರಿ 

5) ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ, ಬಳ್ಳಾರಿ 

6) ಎ) ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಬಳ್ಳಾರಿ 
ಬಿ) ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹೊಸಪೇಟೆ 

7) ಎ) ಕಾರ್ಯನಿರ್ವಾಹಕರ ಇಂಜಿನಿಯರ್‌, ಬಳ್ಳಾರಿ 
(ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ವಿಭಾಗ) 
ಬಿ) ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್‌, 
ಹೊಸಪೇಟಿ (ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ 


ವಿಭಾಗ) 
8) ಜಿಲ್ಲಾ ಆರೋಗ್ಯ ಅಧಿಕಾರಿ, ಬಳ್ಳಾರಿ 
9) ಜಿಲ್ಲಾ ಕೃಷಿ ಅಧಿಕಾರಿ, ಬಳ್ಳಾರಿ 


10) ಜಿಲ್ಲಾ ಪರಿಸರ ಅಧಿಕಾರಿ, ಬಳ್ಳಾರಿ 


(ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ) 


11) ಜಿಲ್ಲಾ ವಾರ್ತಾ ಅಧಿಕಾರಿ, ಬಳ್ಳಾರಿ 

12) ಆಯುಕ್ತರು, ಬಳ್ಳಾರಿ ಮಹಾ ನಗರ ಪಾಲಿಕೆ, ಬಳ್ಳಾರಿ 

13) ಅಧ್ಯಕ್ಬರು, ಬಳ್ಳಾರಿ ಚೇಂಬರ್‌ ಆಫ್‌ ಕಾಮರ್ಸ್‌ ಮತ್ತು 
ಇಂಡಸ್ಟ್ರೀಸ್‌ 


ಅಧ್ಯಕ್ಬರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 


೩ ೩ ೩೬ 
೩. ೩. 5 
MA 
ರ ಜ.6 


a 
ತಿ 
ಆ 
| 


a 
ತಿ 
ಆ 
ಚ್ಚ 


೨೭೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಮಾರ್ಚ್‌ ೧೫ ೨೦೦೭ ಭಾಗ -೪ಎ 





14) ಔದ್ಯೋಗಿಕ ಸುರಕ್ಷತೆ ಮತ್ತು ಆರೋಗ್ಯ ತಜ್ಞರು ಸದಸ್ಯರು 
ಶ್ರೀ ನರಹರಿ ರೆಡ್ಡಿ ಜನರಲ್‌ ಮ್ಯಾನೇಜರ್‌, ಮೆ; ಜಾನಕಿ 
ಕಾರ್ಪ್‌ಲಿ., ಬಳ್ಳಾರಿ ಎಕ್ಸಿಕ್ಯೂಟೀವ್‌ ಡೈರೆಕ್ಟರ್‌ ಬಳ್ಳಾರಿ 
ಥರ್ಮಲ್‌ ಪವರ್‌ ಸ್ಟೇಷನ್‌, ಕುಡುತಿನಿ ಶ್ರೀ ಜಿ. 
ಯೋಗೇಶ್ವರ್‌, ಜನರಲ್‌ ಮ್ಯಾನೇಜರ್‌, ಸುರಕ್ಸತೆ, 
ಜೆ.ಎಸ್‌.ಡಬ್ಲ್ಯೂ ಸ್ಟೀಲ್‌ ಲೆ, ತೋರಣಗಲ್ಲು ಡಾ: ಅನಿತ್‌ 
ಡೀನ್‌, ಸಂಜೀವಿನಿ ಆಸ್ಪತ್ರೆ ತೋರಣಗಲ್ಲು ನಿರ್ದೇಶಕರು, 
ಮೆ: ವಿಮ್ಸ್‌ ಆಸ್ಪತ್ರೆ, ಬಳ್ಳಾರಿವೈದ್ಯಾಧಿಕಾರಿಗಳು, ಸರ್ಕಾರಿ 
ಆಸ್ಪತ್ರೆ, ಅಮರಾವತಿ, ಹೊಸಪೇಟೆ. 
15) ಕಾರ್ಯಾನೆಗಳ ಉಪ ನಿರ್ದೇಶಕರು, ಸದಸ್ಯ 
ಬಳ್ಳಾರಿ ವಿಭಾಗ ಬಳ್ಳಾರಿ. ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿಮಲಾಕುಮಾರಿ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಪಿ.ಆರ್‌. 240 ಕಾರ್ಮಿಕ ಇಲಾಖೆ 
ಸಹಕಾರ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಒ 166 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 14ನೇ ಫೆಬ್ರವರಿ, 2007. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ಕೆಳಕಂಡ ಶ್ರೀಮತಿ ಶಾಂತವ್ವ ಮೂಕಪ್ಪ ಹೊನ್ನಳ್ಳಿ ಸಾ: ಯಂಡಿಗೇರಿ ಇವರನ್ನು ಬಾಗಲಕೋಟೆ ಜಿಲ್ಲೆ ಬಾದಾಮಿ 
ತಾಲ್ಲೂಕಿನ ಟಿ.ಎ.ಪಿ.ಸಿ.ಎಂ.ಎಸ್‌.ಲಿ. ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ 
ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
.ಆರ್‌. 221 ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 
ಲೋಕೋಪಯೋಗಿ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲೋಇ, 18 ಅಕೋ-3/ 2007 ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ, 2007. 
ವಿಶೇಷ ಕೇಂದ್ರೀಯ ನೆರವಿನಡಿ ಪರಿಶಿಷ್ಟ ಜಾತಿ ಜಾತಿ ವಿದ್ಯಾವಂತ ನಿರುದ್ಯೋಗಿ ಅಭ್ಯರ್ಥಿಗಳಿಗೆ ಭಾರತ 


| 


ಸಕಾರದ ಸ್ವಾಯತ್ತ ಸಂಸ್ಥೆಯಾದ ನ್ಯಾಷನಲ್‌ ಇನ್‌ಸ್ಟಿಟ್ಯೂಟ್‌ ಆಫ್‌ ಫ್ಯಾಷನ್‌ ಟೆಕ್ನಾಲಜಿ (NIFT) ಮುಖಾಂತರ 
ವಿವಿಧ ಕೋರ್ಸ್‌ಗಳಿಗೆ 2006-07ನೇ ಸಾಲಿನಲ್ಲಿ 267 ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಮೂರು ತಿಂಗಳಿಂದ 
ಒಂದು ವರ್ಷದ ಅವಧಿಯ ತರಬೇತಿಯನ್ನು ರೂ. 100.00 ಲಕ್ಬ್ಟಗಳಲ್ಲಿ ನೀಡಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ 1999ರ ಕಲಂ 4 (ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ಸರ್ಕಾರವು ಪಾರದರ್ಶಕತೆ ಕಾಯ್ದೆಯಿಂದ ಸಮಾಜ ಕಲ್ಯಾಣ ಇಲಾಖೆಗೆ ವಿನಾಯಿತಿಯನ್ನು ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಅಶೋಕ್‌ ಎಸ್‌.ಜೀವರಗಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 243 ಲೋ.ಇ (ಆರ್ಥಿಕ ಕೋಶ) 


ಭಾಗ -೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ಪಿ 





HEALTH AND FAMILY WELFARE DEPARTMENT 
NOTIFICATION 
No.HFW 21 MME2007 Bangalore, Dated 5"March 2007. 
Election was conducted to Karnataka State Nursing Council as per the provisions of Karnataka 
Nurses, Midwives and Health Visitors Act 1961 and Rules 1964 and the following members have been 
elected under various sections of the aforesaid Rules as mentioned below. 
Under Section 3(2) b:(i) 
(1) Sri Ramachandra S. Hooli, Nurse, A-4, JNMC Campus, Nehrunagar, Belgaum. 
(2) SMt. Saroja Stella, Nurse, W/o Jayakumar, No. 402B, Shanthiniketan, Rustum Bagh, 
Airport Road, Bangalore-17. 

(3) Sri. Marina J.M.J., Nurse, C/o St. Philomena's Hospital, No.1, Mother Teresa Road, 
Bangalore-47. 

(4) Mr. ಡಿ. Tulasidas, Nurse, C./0 School of Nursing, Government Wenlock District Hospital, 
Managalore. 

(5) Smt. V. Vimalavathi, Nurse & Midwife, 0/೦ School of Nursing, Bowring and lady Curzon 
Hospital, Bangalore. 

(6) Smt. Meenaxi, Nurse and Midwife, No. 41, 4" Main, 4" Cross, Health and Family Welfare 
Housing Layout, Srigandadakaval, Viswaneedam post, Bangalore-91. 

(7) Smt. Thara P.V., ANM, Bowring and lady Curzon Hospital Quarters, Shivajinagar, 
Bangalore. 

(8) Smt. P.Sheshamma, LHV, H.No. 4282/1, | Cross, 21° Main, Subramanya Nagar, 
Bangalore-21. 
Under Section 3(2)b: (ii) 
(9) Sri Y.H.Sali, Principal, School of Nursing, Victoria Hospital, Bangalore. 
(10)Smt. Shylaja Krupanidhi, Principal, College of Nursing, Holdsworth Memorial Hospital, 
Mysore. 

Under Section 3(2)b: (iii) 

(11)Sri. Aileen (Angeline) Mathias, Nursing Superintendent, Fr. Mullers Medical College 
Hospital, Mangalore. 

(12)Smt. Sumithra C.N., Nursing Superintendent, Mc Gann Hospital, Shimoga 

Under Section 3(2)b: (iv) 

(13)Sri Ganapati Bhat, Nursing Tutor, School of Nursing, District Hospital, Belgaum. 

Under Section 3(2)b: (v) 

(14)Dr. Chikkananjappa, President, Karnataka Medical Council, BMS Nursing Home, ಓಣ. 

Road, Bangalore-04 
Under Section 3(2)b: (vi) 
(15)The President, Indian Medical Association House, Alur Venkat Rao Road, Chamarajpet, 

Bangalore-18. 
Under Section 3(2)b: (vii) 
(16)Dr. (Mrs.) B.S. Shakuntala, TNAI Life Member-718, Trained Nurses Association of India, 

Karnataka State Branch, Compound College of Nursing, Fort, Bangalore. 

By Order and in the name of the Governor of Karnataka, 
P.R. 241 V. VENKATESH 
Under Secretary to Government, 
Health and Family Welfare Department. 
(Medical Education) 


೨೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫ ೨೦೦೭ ಭಾಗ -೪ಎ 





HOME SECRETARIAT 
NOTIFICATION 


No.HD:66:POP: 2006(೧2) Bangalore, Dated 22" February 2007. 

In exercise of the powers conferred by section 2 of the code of criminal procedure. 1973 
(Central Act-2 of 1974) and in partial modifications of all notification issued in this behalf the 
Government of Karnataka hereby declare that the places specified in column (2) of the Table below as 
Police Staions and include the local areas specified in the corresponding entries in column (3) within 
the limits of the said Police Stations specified in column (2) thereof. 





TABLE 
SL. Name and place of the Police Local Areas of Police Station included 
No. Stations within the coastal security Police Station 


specified in column (2) 





(1) (2) (3) 





1 Coastal Securit y Police Station 1. The jurisdiction of Revenue Taluk of 
Bhatkal Bhatkal and consist of Zone a covering 
CRZ (Coastal regulatory Zone of 500 
meters on the land from the sea shore) 
and the contiguous Zone of 24 nautical 
miles from the respective Coast line. 
Inclusive of Islands creeks. Estuaries, 
bays, bents, harbours. Ports, Inland 
water ways and rivers of the Coastal 





water. 
2. Villages covered in CRZ Area:- 
1. Gorate 
2. Belake 
3. Thalagod 
4. Karikal 
5. Heble 
6. Bhatkal 
7. Jali 
8. Thanginagundi 
9. Alivekody 
10. Bengre 
11. Mavalli 
12. Bailoor 
2. Coastal Security Police Station, 1. The jurisdiction of Revenue Taluk of 
Karwar Karwar & Ankola and consist of Zone A 


covering CRZ (Coastal regulatory zone 
of 500 meters on the land from the sea 
shore) and the contiguous Zone of 24 
nautical miles from the respective 
Coast line, inclusive of Islands creeks, 
estuaries, bays, bents. Harbours, ports, 
inland water ways and rivers of the 
Coastal waters. 

2. Villages covered in CRZ Area:- 

Manjuguni 

Belambar 

Nadi Bag (Ankola) 

Shedikuli 

Keri 


Pi NE 

















ಭಾಗ -೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೨೭೯ 














6. Bavikeri 
7. Belekeri 

8. Harwada 
9. amadalli 
10. Kodar 

11. Chendia 
12. Arage 

13. Sankrebag 
14. Binaga 
15. Karwar 
16. Bada 

17. sadashivagada 
18. Devbhag 
19. Majali 








The Police 
respect of 


Stations specified in column (2) of the Table Shall have powers and jurisdictions only in 
the classified offences committed under the provisions of the following Acts and the 


corresponding Rules if any namely:- 


1. 


Indian Penal Code, 1860 (Central Act, 45 of 1860) dealing with offences against the State 
(Chapter-VI), offences relating to coins and currency. Government Stamps (Chapter-Xll 
and 70/11) and any other offences concerning National Security Economy of State or public 
health and safety. 


2. The Arms Act, 1959 (Central Act 54 of 1959) 

3. The Explosive Act, 1884 (Central Act 4 of 1884) 

4. The Explosive Substance Act, 1908 (Central Act 6 of 1908) 

5. The Narcotic Drugs and Psychotropic Substances Act, 1985 (Central Act 61 of 1985) 

6. Foreigners Act, 1946 (Central act 31 of 1946) 

7. Indian Passport & Immigration Act. 

8. The Petroleum Act. 1934 (Central Act 30 of 1934) 

9. Benami Transactions Prohibition Act, 1988 (Central Act 45 of 1988) 

10. The Karnataka Excise Act. 1965 (Karnataka Act 21 of 1966) 

11. The Karnataka Forest Act, 1963 (Karnataka Act 5 of 1964) 

12. The Pass Port (Entry into India) Act, 1920 (Central Act 34 of 1920) 

13. The Pass Port Act, 1967 (Central Act 15 of 1967) and rules issued thereunder. 

14. The Emigration Act. 1983 (Central Act 31 of 1983) and rules issued thereunder. 

By Order and in the name of the Governor of 

P.R. No. 242 Karnataka, 


K.Krishnamurthy 
Under Secretary to Government, 
Home Department. (Police Expenditure) 


ಲೋಕೋಪಯೋಗಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲೋಇ, 48 ಅಕೋ-3/ 2007 ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ, 2007. 


Secretariat Networks ಸೆಕ್ಯುರಿಟಿ ಆಡಿಟನ್ನು National Informatics Centre (NIC) ರವರು ಪಟ್ಟಿ 
ಮಾಡಿದ (61708761) ಆಡಿಟರ ಪಟ್ಟಿಯಿಂದ ಬಿಡ್‌ ಕರೆಯಲು ಕರ್ನಾಟಿಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಕಾಯ್ದೆ 1999ರ ಕಲಂ 4(ಜಿ)ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸರ್ಕಾರವು ಪಾರದರ್ಶಕತೆ 
ಕಾಯ್ದೆಯಿಂದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಇ-ಗವರ್ನೆನ್ಸ್‌) ಗೆ ವಿನಾಯಿತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಅಶೋಕ್‌ ಎಸ್‌.ಜೀವರಗಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 244 ಲೋ.ಇ (ಆರ್ಥಿಕ ಕೋಶ) 





೨೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫ ೨೦೦೭ ಭಾಗ -೪ಎ 





ಅಧಿಸೂಚನೆ 
ಸಂಖ್ಯೆ: ಲೋ, 663 ಅಕೋ-3/ 2006 ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ, 2007. 
ಪ್ರಧಾನ ಮಂತ್ರಿ ಗ್ರಾಮ ಸಡಕ್‌ ಯೋಜನೆಯ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಮಾಡುವ ಹಾಗೂ 
ಕೇಂದ್ರ ಸರ್ಕಾರದಿಂದ ಹೆಚ್ಚುವರಿ ಅನುದಾನ ಬಳಸಿಕೊಳ್ಳುವ ಉದ್ದೇಶದಿಂದ ರಾಜ್ಯ ಸರ್ಕಾರದ ಸಂಸ್ಥೆಯಾದ 
ಕರ್ನಾಟಕ ಭೂ ಸೇನಾ ನಿಗಮ ಮತ್ತು ಕೇಂದ್ರ ಸರ್ಕಾರದ ಇಂಜಿನಿಯರಿಂಗ್‌ ಪ್ರಾಜೆಕ್ಟ್‌ ಇಂಡಿಯಾ ಲಿ.(EP!I 
Ltd.), ನ್ಯಾಷನಲ್‌ ಬಿಲ್ಡಿಂಗ್‌ ಕನ್ಸ್‌ಷ್ಯಕ್ಸನ್‌ ಕಾರ್‌ಪೋರೇಷನ್‌ (NBCC) ಸಂಸ್ಥೆಗಳಿಗೆ ಕಾಮಗಾರಿಗಳನ್ನು ವಹಿಸಲು 
ಕರ್ನಾಟಿಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ 1999ರ ಕಲಂ 4(ಜಿ) ರಡಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಿ, ಸಕಾರವು ಪಾರದರ್ಶಕತೆ ಕಾಯ್ದೆಯಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಇಲಾಖೆಗೆ ವಿನಾಯಿತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 245 ಅಶೋಕ್‌ ಎಸ್‌.ಜೀವರಗಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಲೋ.ಇ (ಆರ್ಥಿಕ ಕೋಶ) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ. 32. ಎಲ್‌ಆರ್‌ಎ.2005 ಬೆಂಗಳೂರು, ದಿನಾಂಕ: 21ನೇ ಫೆಬ್ರವರಿ, 2007. 

ಕರ್ನಾಟಕ ಭೂ ಸುದಾರಣೆ ಕಾಯ್ದೆ 1961ರ (1962ರ 10ನೇ ಸಂಖ್ಯೆಯ ಕರ್ನಾಟಕ ಕಾಯ್ದೆ 
ತಿದ್ದುಪಡಿಯಾದಂತೆ) ಕಲಂ 48ರ ಉಪ ಕಾಲಂ 1 ರಿಂ 3 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬಳ್ಳಾರಿ 
ಜಿಲ್ಲೆಯ ಬಳ್ಳಾರಿ ಮತ್ತು ಸಂಡೂರು ತಾಲ್ಲೂಕು ಭೂ ನ್ಯಾಯ ಮಂಡಳಿಗಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ 
ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದು ಪಡಿಸಿ ಅವರ ಬದಲಿಗೆ ಈ ಕೆಳಕಂಡವರನ್ನು 
ಅಧಿಕರೇತರ ಸದಸ್ಯರನ್ನಾಗಿ ತಕ್ಟಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ 
ನಿರ್ದೇಶನ ಮಾಡಿ ಸದರಿ ಭೂ ನ್ಯಾಯ ಮಂಡಳಿಗಳನ್ನು ಪುನರ್‌ ರಚಿಸಿ ಆದೇಶ ಹೊರಡಿಸಿದೆ. 


ಬಳ್ಳಾರಿ ತಾಲ್ಲೂಕು 
ಸು ಗ 








ಭೂ ನ್ಯಾಯ ಮಂಡಳಿಯ ಹೆಸರು ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ಬಳ್ಳಾರಿ ತಾಲ್ಲೂಕು ಬಳ್ಳಾರಿ ಜಿಲ್ಲೆ 1) ಶ್ರೀ ಎನ್‌. ಭಾಸ್ಕರ್‌ ರೆಡ್ಡಿ ಬಿನ್‌ ಸೋಮಲಿಂಗರೆಡ್ಡಿ 


ಭೈರದೇವನಹಳ್ಳಿ, ಬಳ್ಳಾರಿ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ. 

2) ಶ್ರೀ ವಿ. ನಾಗಭೂಷಣ ಬಿನ್‌ ಈರಣ್ಣ, ಕಾಟಿದಗುಡ್ಡ, ಭಳ್ಳರಿ 
ತಾಲ್ಲೂಕು, ಬಳ್ಳಾರಿ ಜಿಲ್ಲೆ. 

3) ಶ್ರೀ ಮೊಹಮ್ಮದ್‌ ರೌಸ್‌, ಯುನೈಟೆಡ್‌ ಸ್ಟೀಲ್ಸ್‌, ಕೂಲ್ಮಿ 
ಬಜಾರ್‌, ಬಳ್ಳಾರಿ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ. 

4) ಶ್ರೀ ಜಿ.ವಿ. ಲಕ್ಷ್ಮೀಪತಿ ಬಿನ್‌ ಜೆ. ವೆಂಕಟಸ್ವಾಮಿ (ಪ.ಜಾ), 
ಕುರುಗೋಡು, ಬಳ್ಳಾರಿ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ. 


ಸಂಡೂರು ತಾಲ್ಲೂಕು 

















ಭೂ ನ್ಯಾಯ ಮಂಡಳಿಯ ಹೆಸರು ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ಸಂಡೂರು ತಾಲ್ಲೂಕು ಬಳ್ಳಾರಿ ಜಿಲ್ಲೆ. 1) ಶ್ರೀ ಜೆ. ಕುಮಾರಸ್ವಾಮಿ ಬಿನ್‌ ಜೆ. ಸಂಗಪ್ಪ, 
ಕಾಳಮ್ಮ ಬೀದಿ, ಸಂಡೂರು ತಾಲ್ಲೂಕು, ಬಳ್ಳಾರಿ 
ಜಿಲ್ಲೆ. 


2) ಶ್ರೀ ರಾಮಾಂಜನಿ ಬಿನ್‌ ಸಿದ್ದಪ್ಪ (ಪ.ಪಂ), 
ನಾಗೇನಹಳ್ಳಿ, ಸಂಡೂರು ತಾಲ್ಲೂಕು, ಬಳ್ಳಾರಿ ಜಿಲ್ಲೆ. 

3) ಶ್ರೀ ಎ. ಹನುಮಂತಪ್ಪ ತಾಯಿ ಅಂಬಕ್ಕ, 
ದೌಲತಪುರ, ಸಂಡೂರು ತಾಲ್ಲೂಕು, ಬಳ್ಳಾರಿ ಜಿಲ್ಲೆ. 











ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಚಿಕ್ಕರಾಜು 
ಪಿ.ಆರ್‌. 246 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ, (ಭೂ ಸುಧಾರಣೆ) 


ಭಾಗ -೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೨೮೧ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 83 ಎಲ್‌ಜಿಯು 2006 ಬೆಂಗಳೂರು, ದಿನಾಂಕ: 15ನೇ ಫೆಬ್ರವರಿ, 2007. 

ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಸಬ್‌ ಸೆಕ್ಟನ್‌ (1) ಸೆಕ್ಟನ್‌ 94-ಎ ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಚಿಕ್ಕಮಗಳೂರು ಜಿಲ್ಲೆಯ “ಕಡೂರು ತಾಲ್ಲೂಕು ಬಗರ್‌ 
ಹುಕುಂ ಸಾಗುವಳಿ ಸಕ್ರಮೀಕರಣ ಹೆಚ್ಚುವರಿ ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ 
ಸದಸ್ಯರನ್ನೊಳಗೊಂಡಂತೆ, ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ 
ಹೊಸದಾಗಿ ರಚಿಸಲಾಗಿದೆ. 














ಕ್ರ.ಸಂ. ತಾಲ್ಲೂಕು | ಸದಸ್ಯರು 

1 ಕಡೂರು |1. ಶ್ರೀ ಉಪವಿಭಾಗಾಧಿಕಾರಿಗಳು, ತರೀಕೆರೆ ಉಪವಿಭಾಗ. ಅಧ್ಯಕ್ಷರು 
2. ಶ್ರೀ ಹೆಚ್‌.ಬಿ. ರಮೇಶ ಬಿನ್‌ ಹೆಚ್‌.ಆರ್‌.ಬಡಗಿ ತಿಮ್ಮಯ್ಯ ' ಸದಸ್ಯರು 
3. ಶ್ರೀಮತಿ ಹೊನ್ನಮ್ಮ ಕೋಂ ವಎನ್‌.ಎಸ್‌.ಬಸವರಾಜು, ಸದಸ್ಯರು 


ನಿಡಘಟ್ಟ ಗ್ರಾಮ, ಕಡೂರು ತಾಲ್ಲೂಕು 
4 ಶ್ರೀ ಎಸ್‌ ಬಾಲಾಜಿನಾಯ್ಕ ಬಿನ್‌ ಸೋಮ್ಲಾನಾಯ್ಕ ಸದಸ್ಯರು 
ತಂಡಬೋರೆ ಕಾವಲ್‌ ಗ್ರಾಮ ಕಡೂರು ತಾಲ್ಲೂಕು. 
5. ತಹಶೀಲ್ದಾರರು, ಕಡೂರು ತಾಲ್ಲೂಕು, ಕಡೂರು. ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಇ. ಈಶ್ವರ ನಾಯಕ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂ.ಮಂ) 























ಪಿ.ಆರ್‌. 247 
COMMERCE & INDUSTRIES SECRETARIAT 
NOTIFICATION 
NO.C1.105:MMM 2003 Bangalore, Dated 2" March 2007. 

In pursuance of section 5 read with Section 8 of the Mines and Minerals (Development and 
Regulation) Act, 1957, an after obtaining approval of Government of India, Ministry of Mines, New Delhi 
vide their letter No. 5/21/2006-1//1/ dated 29.08.2006 the Government of Karnataka hereby accords 
sanction for grant of Mining Lease for a period of 20 years (twenty years only) in favour of Shri 
M.Srinivasulu for Iron ore, Yellow and Red Ochers, over an area of 74.86 hectares (Seventy four point 
eigtht six hectares) only in K.K. Kaval State Forest, Hosadurga Taluk, Chitradurga District with the 
boundaries as mentioned below and as per the sketch furnished by the Director, Department of Mines 
and Geology, Bangalore subject to compliance of the provisions of the Mines and Minerals (Development 
and Regulation) Act, 1957 and Mineral Concession Rules, 1960 as amended from time to time and other 
applicable acts and Rules including Forest (Conservation) Act, 1980, Environmental Protection Act, 1986, 
EIA Notification 1994 etc., as amended from time to time and Rules made there under. 








BOUNDARIES:- 
On the North V.L. of Kanchipura On the South by Sy.No. 1 of K.K. Kaval 
by 
On the East | V.L. of Kanchipura On the West by SY.No. 1 of K.K. Kaval 
by 




















Sanction of this Mining lease is subject to the necessary clearances like Forest Clearance under 
Forest (Conservation) Act, 1980, Environmental Clearance under Environmental Protection Act, 1986. 
Sanction of this Mining lease is also subject to the terms and conditions appended hereto. 
By Order and in the name of the Governor of Karnataka, 
K. JAYACHANDRA 
Under Secretary to Government,(Mines) 
Commerce & Industries Department. 





೨೮೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಮಾರ್ಚ್‌ ೧೫ ೨೦೦೭ ಭಾಗ -೪ಎ 





TERMS AND CONDITIONS OF THE MINING LEASE SANCTIONED IN GOVERNMENT 
NOTIFICATION NO. CI. 105:MMM, 2003 DATED 02.03.2007. 

a) Mining lease should be in respect of Iron ore, Yellow and Red Ocher only. If other minerals 
are found in association with Iron ore, Yellow and Red Ocher, they should be brought to 
the notice of Government and if the lessee desires to mine these minerals along with Iron 
ore, Yellow and Red Ocher he/she/it should do so only after the consent of Government is 
obtained in writing. 

b) If beryl or any other substance prescribed U/S 3 of the Atomic Energy Act, XXIX of 1948 is 
found to occur in the property under the lease, the lessee shall make available such mineral 
to the Government of India. 

c) The lease shall also be subject to the provisions of Rules in Chapter IV of the Minerals 
Concession Rules, 1960. 

d) The lease shall also be subject to the Rules, issued U/S 18 of the Mines & Minerals (D&R) 
Act, 1957. 

ಅ) The lessee shall pay to the Director of Mines and Geology in Karnataka, Bangalore, 
necessary Security Deposit for due observance of the terms and conditions of the lease in 
accordance with Rule 32 of the lease issued to him. 

f) The lessee shall be governed by all conditions that may be incorpofated in the lease deed, 
to be executed. 

9) The lessee shall abide by the rules contained in the Karnataka State Forest Manual, if the 
lease area covers any forestland. 


h) Government shall have the right of purchasing the ore at current market rates. 
1) Thelease would be determined if the lessee fails to commence execution of the lease deed. 
j) The area mentioned above is subject to verification after actual survey and demarcation. 
k) The lease shall be for a period of Twenty Years. 
|) The lesee/s shall pay dead rent, cesses and royalty as detailed below:- 
DEAD RENT PAYABLE PER HECTARE PER ANNUM 
Ist year of the lease | Rs.100/- 
276 year 57 year of the lease : Rs.140 
6" year to 10" year of the lease : Rs.280 
11" year of the lease & onwards 1 Rs. 400/- 
Surface Rent: Rs.2.50 per hectare per annum on the area used by the 
lessee/s for mining purposes. 
Local & other Cesses: As prevalent in Chitradurga District. 
Royalty: At the rate prescribed in Second Schedule to the Mines & Minerals 


(D&R) Act, 1957 and as amended from time to time. 

m) The total area held by the applicant/s under mining lease including the present one, shall not 
exceed 10 Sq.Km. 

n) Mining operations shall not be commenced/conducted unless a qualified manager and other 
supervisory staff are appointed as required under the Matalliferous Mines Regulations, 1961 
and relevant notices are sent to the Director-General of Mines Safety, Dhanbad with a copy 
of the same to the concerned Director of Mines Safety. 

K. JAYACHANDRA 
Under Secretary to Government, (Mines) 
P.R. 249 Commerce & Industries Department. 
ಸಹಕಾರ ಸಚೆವಾಲಯ 


ಅಧಿಸೂಚನೆ 
ಸಂಖ್ಯೆ: ಸಿಒ 350 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 15ನೇ ಫೆಬವರಿ, 2007. 

ಕರ್ನಾಟಿಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಿಕ ಅಧಿನಿಯಮ ಸಂಖ್ಯೆ 11)ರ 
ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಿಗಳನ್ನು ಚಲಾಯಿಸಿ, ಕರ್ನಾಟಿಕ ಸಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲ್ಲೂಕಿನ ಪಿ.ಎಲ್‌.ಡಿ ಬ್ಯಾಂಕ್‌ ನಿ, ಶಿರಸಿ ಇದರ ಆಡಳಿತ 
ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ 
ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ 
ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 
1. ಶ್ರೀ ರುದ್ರಪ್ಪ ಸಿದ್ದಪ್ಪ ಗೌಡ ಬನವಾಸಿ ಪೋ, ಬನವಾಸಿ, ಶಿರಸಿ ತಾಲ್ಲೂಕು 
2. ಶ್ರೀ ನರೇಂದ್ರ ನೇತ್ರೇಕರ, ಹುಲೇಕಲ್‌ ಪೋ.ಹುಲೇಕಲ್‌, ಶಿರಸಿ ತಾಲ್ಲೂಕು 


ಭಾಗ -೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೨೮೩ 





3. ಶ್ರೀಮತಿ ಸುನಂದಾ ಹೆಗಡೆ, ಕಡೇಮನೆ, ಪೋ. ಹೆಗಡೆಕಟ್ಟಾ, ಶಿರಸಿ ತಾಲ್ಲೂಕು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 250 ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಅಧಿಸೂಚನೆ 

ಸಂಖ್ಯೆ: ಸಿಐಎಂಡಬ್ಲ್ಯೂ 374 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 15ನೇ ಫೆಬ್ರವರಿ, 2007. 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲ್ಲೂಕಿನ ವಿವಿಧ 03 ವ್ಯವಸಾಯ ಸೇವಾ ಸಹಕಾರಿ 
ಬ್ಯಾಂಕುಗಳ ಆಡಳಿತ ಮಂಡಳಿಗಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿದೇಶನ 
ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

ಕಾಡರಕೊಪ್ಪ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ. 


1. ಶ್ರೀಮತಿ ತುಳಸಮ್ಮ ಗೋವಿಂದಪ್ಪ ನಾಯಕ 
ಬಾದಾಮಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ 
1. ಶ್ರೀ ಭರಮಪ್ಪ ಹನಮಪ್ಪ ಕಾಡನ್ನವರ 


ಹಲಕುರ್ಕಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ., 
ಶ್ರೀ ಕೋನಪ್ಪ ನಿಂಗಪ್ಪ ನಾಯ್ಕರ 
2. ಶ್ರೀಮತಿ ಎಲ್ಲವ್ವಯಂತಪ್ಪ ಭನ್ನಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 252 ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ,ಸಿಒ 380 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 15ನೇ ಫೆಬ್ರವರಿ, 2007. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ಪ್ರಕರಣ 53ಎ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಗದಗ ಜಿಲ್ಲೆ ಶಿರಹಟ್ಟಿ ತಾಲ್ಲೂಕಿನ ಶ್ರೀ ಸೋಮೇಶ್ವರ ರೈತರ ಸಹಕಾರ 
ನೂಲಿನ ಗಿರಣಿ ನಿ, ಲಕ್ಷ್ಮೇಶ್ವರ ಇದರ ಆಡಳಿತ ಮಂಡಳಿಗಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ನಾಮನಿದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ 
ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
29ರ ಉಪ ಪ್ರಕರಣ (1)ರ ಮೇರೆಗೆ 
1. ಶ್ರೀ ಬಸವರಾಜ್‌ ಫಕೀರಪ್ಪ ಮುದಿಮಲ್ಲನವರ, ಸಾ: ಯರೆಬೂದಿಹಾಳ, ತಾ: ಕುಂದಗೋಳ 


2 ಶ್ರೀಮತಿ ಪ್ರೇಮಕ್ಕ ವಿ. ಬಿಂಕದಕಟ್ಟೆ ಸಾ: ಲಕ್ಷ್ಮೀಶ್ವರ, ತಾ: ಶಿರಹಟ್ಟಿ 
ಪ್ರಕರಣ 53(ಎ) ಮೇರೆಗೆ 
1. ಶ್ರೀ ನರೋಬ ಬಸವಂತರಾವ್‌ ಪವಾರ, ಸಾ: ನದಿನೀರಲಗಿ, ಸವಣೂರು ತಾ: 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 253 ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಒ 664 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 15ನೇ ಫೆಬ್ರವರಿ, 2007. 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 


೨೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫ ೨೦೦೭ ಭಾಗ -೪ಎ 





ಕೆಳಕಂಡ ವ್ಯಕ್ತಿಗಳನ್ನು ಬೆಳಗಾಂ ಜಿಲ್ಲೆ ಸವದತ್ತಿ ತಾಲ್ಲೂಕಿನ ವಿವಿಧ 04 ವ್ಯವಸಾಯ ಸೇವಾ ಸಹಕಾರ ಸಂಘಗಳ 
ಆಡಳಿತ ಮಂಡಳಿಗಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿದೇಶನ ಮಾಡುತ್ತದೆ. ಹೀಗೆ 
ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ 
ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ, ಉಗರಗೋಳ 
ಶ್ರೀಮತಿ ಕಲಾವತಿ ಕೋಂ ವಿರುಪಾಕ್ಸಹನಶಿ 
ಘಿ ಶ್ರೀ ರಾಚಪ್ಪ ಬಸಪ್ಪ ಸಂಗಳದ 
3. ಶ್ರೀ ನೆಹರು ತಾ: ಯಲ್ಲವ್ವ ಬಡೇಪ್ಪನವರ 
ಎಲ್‌.ಎಸ್‌.ಎಂಪಿ ವ್ಯಸಾಯ ಸೇವಾ ಸಹಕಾರ ಸಂಘ ನಿ, ಹಿರೇಕುಂಬಿ 
ಕ ಶ್ರೀಮತಿ ಗಿರಿಜಾ ದೊಡ್ಡಪ್ಪ ವಾಲಿ 
2: ಶ್ರೀ ಸಂಗಮೇಶ ಹಣಮಂತ ಹೂಗಾರ 
3. ಶ್ರೀ ಶಿವಾನಂದ ಶಿವಪ್ಪ ತಮ್ಮಣ್ಣವರ 
ಗ್ರಾಮ ಸೇವಾ ವ್ಯವಸಾಯ ಸಹಕಾರಿ ಸಂಘ ನಿ, ಮಾಡಮಗೇರಿ 
ಕ ಶ್ರೀಮತಿ ವಿಜಯಾ ಕೋಂ ಬಸಪ್ಪ ಸೊಟಬಗರಿ 
9 ವಿರುಪಾಕ್ಟು ಗೌಡ ನಿಂಗನಗೌಡ ಪಾಟೀಲ ಸಾ: ಯರಗಣವಿ 
3. ಶ್ರೀ ದುರಗಪ್ಪ ಶೆಟ್ಟಪ್ಪ ಹರಿಜನ ಸಾ: ಯರಗಣವಿ 
ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್‌, ಕಡಬಿ ಶಿವಾಪೂರ 
; ಶ್ರೀ ಮಾದೇವಪ್ಪ ಬಾಳಪ್ಪ ಗೌಡರ 
2 ಶ್ರೀಮತಿ ಕಮಲವ್ವ ಭರಮಪ್ಪ ಹಲಗಿ 
3. ಶ್ರೀ ಈರಭದ್ರಪ್ಪ. ವಿ. ನಾಯ್ಕರ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 254 ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಒ 467 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ, 2007. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಚಾಮರಾಜನಗರ ಜಿಲ್ಲೆ ಮತ್ತು ತಾಲ್ಲೂಕಿನ ಕರನಂಜನಪುರ ವ್ಯವಸಾಯ ಸೇವಾ ಸಹಕಾರ 
ಬ್ಯಾಂಕ್‌ ನಿಯಮಿತ, ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿದೇಶನ 
ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1. ಶ್ರೀ ಬಿ.ಸಿ. ಶಿವಕುಮಾರ್‌ ವಿನ್‌ ಬಿ.ಚನ್ನಬಸಪ್ಪ, ಬಸವನಮರ, ಕೋತಿಪೋಳೆ ಅಂಚೆ, ಚಾಮರಾಜನಗರ 
ತಾ: 
2 ಶ್ರೀ ನಾಗಭೂಷಣ ಬಿನ್‌ ಮಾದಯ್ಯ, ಚೆಕ್ಕಹರಿಜನ ಬೀದಿ, ರಾಮಸಮುದ್ರ, ಚಾಮರಾಜನಗರ ತಾ: 
ಕರ್ನಾಟಿಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 255 ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಒ 546 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 15ನೇ ಫೆಬ್ರವರಿ, 2007. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು 


ಭಾಗ -೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೨೮೫ 





ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ, ಇದರ ಆಡಳಿತ ಮಂಡಳಿಗಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ನಾಮನಿದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ 
ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1, ಶ್ರೀ ಮುದ್ದಣ್ಣ ಅಳವುಂಡಿ, ಯರೇಹಂಚಿನಾಳ ಅಂಚೆ, ಯಲಬುರ್ಗಾ ತಾಲ್ಲೂಕು, ಕೊಪ್ಪಳ ಜಿಲ್ಲೆ. 
2. ಶ್ರೀ ಶರಣಪ್ಪ ವಡ್ಡರ, ಮುಧೋಳ ಅಂಚೆ, ಯಲಬುರ್ಗಾ ತಾಲ್ಲೂಕು, ಕೊಪ್ಪಳ ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 256 ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಒ 568 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 14ನೇ ಫೆಬ್ರವರಿ, 2007. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ರಾಯಚೂರು ಜಿಲ್ಲೆ ಮಾನ್ವಿ ತಾಲ್ಲೂಕಿನ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ, 
ಮಾನ್ವಿ ಇದರ ಆಡಳಿತ ಮಂಡಳಿಗಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿದೇಶನ 
ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1; ಶ್ರೀ ಬಸವರಾಜ ಪ್ರಧಾನ ಸಾ: ಮಾನವಿ 
2 ಶ್ರೀಮತಿ ಮುನಿಯಮ್ಮ ಸಾ: ಮಾನವಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 257 ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 654 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ, 2007. 
ಕರ್ನಾಟಕದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 654 ಸಿಎನ್‌ಎಸ್‌ 2006 ದಿನಾಂಕ: 11.08.2006ರಲ್ಲಿ 
ಬೇಲೂರು ತಾಲ್ಲೂಕಿನ ಪರಿಗುರ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ಚೀಕನಹಳ್ಳಿ ಇದರ ಆಡಳಿತ ಮಂಡಳಿಗೆ 
ನಾಮನಿರ್ದೇಶನಗೊಂಡಿರುವ ಶ್ರೀ ಭೈರಪ್ಪ ಬಿನ್‌ ಪುಟ್ಟಯ್ಯ ಚೀಕನಹಳ್ಳಿ ಮತ್ತು ಶ್ರೀಮತಿ ಚಂದ್ರಕಲಾ ಕೋಂ 


ರಾಜೇಂದ್ರ ಪ್ರಸಾದ್‌, ಚೀಕನಹಳ್ಳಿ ಇವರ ಊರುಗಳ ಹೆಸರುಗಳನ್ನು ಈ ಕೆಳಕಂಡಂತೆ ತಿದ್ದುಪಡಿ ಮಾಡಿದ್ದು 
ಅದರಂತೆ ಓದಿಕೊಳ್ಳತಕ್ಕದ್ದು. 


1. ಶ್ರೀ ಭೈರಪ್ಪ ಬಿನ್‌ ಪುಟ್ಟಯ್ಯ, ಕೋಗೋಡು 
93 ಶ್ರೀಮತಿ ಚಂದ್ರಕಲಾ ಕೋಂ ರಾಜೇಂದ್ರ ಪ್ರಸಾದ್‌, ಕೋಗೋಡು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 258 ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಒ 594 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ, 2007. 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 

ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 


೨೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫ ೨೦೦೭ ಭಾಗ -೪ಎ 





ಕೆಳಕಂಡ ವ್ಯಕ್ತಿಗಳನ್ನು ಹಾಸನ ಜಿಲ್ಲೆ ಸಕಲೇಶಪುರ ತಾಲ್ಲೂಕಿನ ಕಸಬ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ 
ನಿ, ಸಕಲೇಶಮರ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ನಾಮನಿದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ 
ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1. ಶ್ರೀ ಪುಟ್ಟೇಗೌಡ ಬಿನ್‌ ಸಿದ್ದೇಗೌಡ, ಶಿವನಂಜಪ್ಪ ಕಟ್ಟಡ, ಚಂಪಕನಗರ, ಸಕಲೇಶಪುರ 
9 ಶ್ರೀಮತಿ ಜ್ಯೋತಿ ಕೋಂ ವರದರಾಜು, ಹಾಲೇಬೇಲೂರು ಗ್ರಾಮ ಮತ್ತು ಅಚೆಚೆ, ಸಕಲೇಶಪುರ ತಾ: 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 259 ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಒ 664 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 15ನೇ ಫೆಬ್ರವರಿ, 2007. 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಬೆಳಗಾಂ ಜಿಲ್ಲೆ ಸವದತ್ತಿ ತಾಲ್ಲೂಕಿನ ವಿವಿಧ 04 ವ್ಯವಸಾಯ ಸೇವಾ ಸಹಕಾರ ಸಂಘಗಳ 
ಆಡಳಿತ ಮಂಡಳಿಗಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. 
ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ. ಉಗರಗೋಳ 


1. ಶ್ರೀಮತಿ ಕಲಾವತಿ ಕೋಂ ವಿರುಪಾಕ್ಟಹನಶಿ 
2. ಶ್ರೀ ರಾಚಪ್ಪ ಬಸಪ್ಪ ಸಪಂಗಳದ 
3. ಶ್ರೀ ನೆಹರು ತಾ: ಯಲ್ಲವ್ವ ಬಡೇಪ್ಪನವರ 


ಎಲ್‌.ಎಸ್‌.ಎಂಪಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ., ಹಿರೇಕುಂಬಿ 


ಶ್ರೀಮತಿ ಗಿರಿಜಾ ದೊಡ್ಡಪ್ಪ ವಾಲಿ 


2. ಶ್ರೀ ಸಂಗಮೇಶ ಹಣಮಂತ ಹೂಗಾರ 


3. ಶ್ರೀ ಶಿವಾನಂದ ಶಿವಪ್ಪ ತಿಮ್ಮಣ್ಣವರ 
ಗ್ರಾಮ ಸೇವಾ ವ್ಯವಸಾಯ ಸಹಕಾರಿ ಸಂಘ ನಿ, ಮಾಡಮಗೇರಿ 
1. ಶ್ರೀಮತಿ ವಿಜಯಾ ಕೋಂ ಬಸಪ್ಪ ಸೊಟಿಬದ್ಧರಿ 
2. ವಿರುಪಾಕ್ಟ ಗಡ ನಿಂಗನಗೌಡ ಪಾಟೀಲ ಸಾ: ಯರಗಣವಿ 
3. ಶ್ರೀ ದುರಗಪ್ಪ ಶೆಟ್ಟಪ್ಪ ಹರಿಜನ ಸಾ: ಯರಗಣವಿ 
ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್‌, ಕಡಬಿ ಶಿವಾಪೂರ 
1. ಶ್ರೀ ಮಾದೇವಪ್ಪ ಬಾಳಪ್ಪ ಗೌಡರ 
2. ಶ್ರೀಮತಿ ಕಮಲವ್ವ ಭರಮಪ್ಪ ಹಲಗಿ 
3. ಶ್ರೀ ಈರಭದ್ರಪ್ಪ. ವಿ. ನಾಯ್ಕರ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 260 ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಅಧಿಸೂಚನೆ 

ಸಂಖ್ಯೆ: ಸಿಒ 668 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 15ನೇ ಫೆಬ್ರವರಿ, 2007. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಕೋಲಾರ ಜಿಲ್ಲೆ ಮಾಲೂರು ತಾಲ್ಲೂಕಿನ ಬಾಳಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ 
ಸಂಘ ನಿ, ಬಾಳಿಗಾನಹಳ್ಳಿ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ನಾಮನಿದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ 


ಭಾಗ -೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೨೮೭ 





ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1. ಶ್ರೀ ನಾಗರಾಜು ಬಿನ್‌ ಪಾಪಯ್ಯ, ಬಾಳಿಗಾನಹಳ್ಳಿ, ಲಕ್ಕೂರು ಹೋಬಳಿ ಮಾಲೂರು ತಾ: 
ಡಿ ಶ್ರೀಮತಿ ವಿಮಲಮ್ಮ ಕೋಂ ನಾಗರಾಜು, ಕಡದನಹಳ್ಳಿ ಗ್ರಾಮ, ಲಕ್ಕೂರು ಹೋಬಳಿ, ಮಾಲೂರು ತಾ: 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 261 ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಒ 670 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ, 2007. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಬಿಜಾಪುರ ಜಿಲ್ಲೆ ಮುದ್ಧೆಬಿಹಾಳ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು 
ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ., ಮುದ್ದೇಬಿಹಾಳ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು 
ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ 
ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1. ಶ್ರೀ ಬಸನಗೌಡ ಯಂಕನಗೌಡ ಬಿರಾದಾರ್‌ ಸಾ: ಹೊಸಹಳ್ಳಿ, ಅಂಚೆ: ತುಂಬಗಿ ತಾ: ಮುದ್ದೇಬಿಹಾಳ 
೫ ಶ್ರೀಮತಿ ಮಾಲತಿ ಬಸನಗೌಡ ಪಾಟೀಲ್‌, ಸಾ: ಮುದ್ದೇಬಿಹಾಳ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 262 ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಒ 726 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 15ನೇ ಫೆಬ್ರವರಿ, 2007. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಬೀದರ್‌ ಜಿಲ್ಲೆ ಹುಮನಾಬಾದ್‌ ತಾಲ್ಲೂಕಿನ ಬೇಮಳಖೇಡಾ ಪ್ರಾಥಮಿಕ ಕೃಷಿ ಪತ್ತಿನ 
ಸಹಕಾರ ಸಂಘ ನಿ, ಬೇಮಳಖೇಡ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ 
ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 


1. ಶ್ರೀ ನಾಗಶೆಟ್ಟಿ ಬಿನ್‌ ವೀರಭದ್ರಪ್ಪ ಹಜ್ಜರಿಗಿ ಮು:ಬೀಮಳಖೇಡಾ ತಾ: ಹುಮನಾಬಾದ್‌ 
೫ ಶ್ರೀಮತಿ ಗುಡಮಾಜೀ ಕೋಂ ಅಬ್ದುಲ್‌ ಹಮೀದ್‌ ಮು:ಬಿಮಳ ಖೇಡ, ಹುಮನಾಬಾದ್‌ ತಾ: 
3. ಶ್ರೀ ಭೀಮಶಾ ಬಿನ್‌ ವೀರಪ್ಪಾ ನಿಂಗನಾಯಕ ಮು: ಉಡಮನಹಳ್ಳಿ ಹುಮನಾಬಾದ್‌ ತಾ: 


ಕರ್ನಾಟಿಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 263 ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ 

ಸಂಖ್ಯೆ: ಸಿಒ 750 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 15ನೇ ಫೆಬ್ರವರಿ, 2007. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 


೨೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫ ೨೦೦೭ ಭಾಗ -೪ಎ 





ಬೀದರ್‌ ಜಿಲ್ಲೆ ಹುಮನಾಬಾದ್‌ ತಾಲ್ಲೂಕಿನ ವಳಕಂಡಿ ಮತ್ತು ಬೆಳೆಕೇರಾ ಪ್ರಾಥಮಿಕ ಕೃಷಿ ಸಹಕಾರ ಬ್ಯಾಂಕ್‌ 
ನಿ, ಇವುಗಳ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ 
ಮಾಡುತ್ತದೆ. ಹೀಗೇ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 


ಬೆಳಕೇರಾ ಪ್ರಾಥಮಿಕ ಕೃಷಿ ಸಹಕಾರ ಬ್ಯಾಂಕ್‌ ನಿ. 


1. ಶ್ರೀ ಷಫಿಸಾಬ್‌ ಬಿನ್‌ ಮೊಹ್ಮದ್‌ ಸಾಬ್‌ ಶಮತಾಬಾದ್‌, ಹುಮ್ನಾಬಾದ್‌ ತಾ: 
೫ ಶ್ರೀಮತಿ ದೌಪದಿ ಕೋಂ ಲಾಲಪ್ಪ, ಬೆಳಕೇರಾ ಗ್ರಾಮ, ಹುಮ್ನಾಬಾದ್‌ ತಾ: 
3. ಶ್ರೀ ತುಕಾರಾಮ ಬಿನ್‌ ಶರಣಪ್ಪಾ ರಾಂಜೀರಿ, ಬೆಳಕೇರಾ, ಹುಮ್ನಾಬಾದ್‌ ತಾ: 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ, ವಳಕಂಡಿ 
ಶ್ರೀ ಸಿದ್ದಪ್ಪ ಬಿನ್‌ ಅರ್ಜುನ್‌ ಹುಣಕಣಿ ಗ್ರಾಮ, ಹುಮ್ನಾಬಾದ್‌ ತಾ: 


2. ಶ್ರೀಮತಿ ಸರಸ್ವತಿ ಕೋಂ ಜಗನ್ನಾಥ್‌, ಮಾದನೂರು, ಹಣಕಣಿ ಗ್ರಾಮ, ಹುಮ್ನಾಬಾದ್‌ ತಾ: 
3. ಶ್ರೀ ರಾಜರೆಡ್ಡಿ ತಂದೆ: ತುಕ್ಕಾರೆಡ್ಡಿ, ಸಂಕಟಿ ಹಣಕಣಿ ಗ್ರಾಮ, ಹುಮ್ನಾಬಾದ್‌ ತಾ: 


( 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 264 ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಒ 761 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ: 15ನೇ ಫೆಬ್ರವರಿ, 2007. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲ್ಲೂಕಿನ ಬೂದಿಗೆರೆ ಪ್ರಾಥಮಿಕ ಕೃಷಿ 
ಪತ್ತಿನ ಸಹಕಾರಿ ಬ್ಯಾಂಕ್‌ ನಿ, ಬೂದಿಗೆರೆ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೇ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ 


ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 


jis ಶ್ರೀ ಶ್ರೀನಾಥ ಗೌಡ ಎಂ.ಎನ್‌. ಬಿನ್‌ ಎಂ.ಎನ್‌. ಸತ್ಯನಾರಾಯಣ, ಬೂದಿಗೆರೆ 
2. ಶ್ರೀಮತಿ ಗೌರಮ್ಮ ಕೋಂ ಶಾಂತಪ್ಪ ಬೂದಿಗೆರೆ 
3. ಶ್ರೀ ಹೆಚ್‌.ಎಂ. ಪಾಪಣ್ಣ ಬಿನ್‌ ಮುತ್ತಪ್ಪ ಉತ್ತರಹಳ್ಳಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌.ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 265 ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಹೆಚ್‌ಡಿ 165 ಸಿಎನ್‌ಟಿ 2007 ಬೆಂಗಳೂರು, ದಿನಾಂಕ: 2ನೇ ಮಾರ್ಚ್‌ 2007. 
ದಂಡ ಪ್ರಕ್ರಿಯೆ ಸಂಹಿತೆ 1973 (ಕೇಂದ್ರ ಕಾಯ್ದೆ ಸಂ.2-1974)ರ ಕಲಂ 21ರಲ್ಲಿನ ಅಧಿಕಾರವನ್ನು 
ಚಲಾಯಿಸಿ ಈ ಕೆಳಕಂಡ ಪಟ್ಟಿಯ ಕಲಂ (2)ರಲ್ಲಿ ಸೂಚಿಸಿರುವ ಅಧಿಕಾರಿಗಳನ್ನು "ಕಾರ್ಯನಿರ್ವಾಹಕ 
ದಂಡಾಧಿಕಾರಿ ಅಂದರೆ ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳನ್ನಾಗಿ ಕಲಂ (3)ರಲ್ಲಿ ನಮೂದಿಸಿರುವ 
ಸ್ಥಳಗಳಿಗೆ ನೇಮಿಸಲಾಗಿದೆ. ಹೋಳಿ ಹಬ್ಬ ಹಾಗೂ ರಂಗ್‌ ಪಂಚಮಿ(ಬಣ್ಣದ ದಿನ) ಆಚರಣೆಯ ಪ್ರಯುಕ್ತ 
ಬೆಳಗಾಂ ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ದಿನಾಂಕ:03.03.2007ರಿಂದ 
ದಿನಾಂಕ:04.03.2007ರ 1800 ಗಂಟೆಯವರೆಗೆ (ಎರಡು ದಿವಸಗಳು) ಈ ಕೆಳಕಂಡ ಅಧಿಕಾರಗಳನ್ನು ನೇಮಿಸಿ 
ಮೇಲಿನ ಸಂಹಿತೆಯಲ್ಲಿ ನೀಡಬಹುದಾದ ಎಲ್ಲಾ ಅಧಿಕಾರಗಳನ್ನು ನೀಡಲಾಗಿದೆ. 


ಭಾಗ -೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೨೮೯ 




















ಕ್ರ.ಸಂ. ಅಧಿಕಾರಿಯ ಹೆಸರು ಮತ್ತು ಹುದ್ದೆ ಕ್ಷೇತ್ರ ವ್ಯಾಪ್ತಿ 
1 2; 3 

1 ಶ್ರೀ ಕೆ.ಹೆಚ್‌. ಓಬಳಪ್ಪ, ಎಪಿಎಂಸಿ ಪೊಲೀಸ್‌ ಠಾಣೆ ವೃತ್ತ, ಬೆಳಗಾಂ. 
ಉಪನಿರ್ದೇಶಕರು, 
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕಛೇರಿ, 
ಬೆಳಗಾಂ. 

ಡಿ ಶ್ರೀ ಕೆ.ವಿ.ಬೇದ್ರೆ, ಉದ್ಯಮ್‌ಬಾಗ್‌ ಪೊಲೀಸ್‌ ಠಾಣೆ ವೃತ್ತ, ಬೆಳಗಾಂ. 
ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, 
ಬೆಳಗಾಂ 

3 ಶ್ರೀ ಕೆ. ರಾಮಪ್ಪ, ತಿಲಕವಾಡಿ ಪೊಲೀಸ್‌ ಠಾಣೆ ವೃತ್ತ, ಬೆಳಗಾಂ. 


ಜಂಟಿ ನಿರ್ದೇಶಕರು, 
ಜಲಾನಯನ ಅಭಿವೃದ್ಧಿ, ಬೆಳಗಾಂ. 
4 ಶ್ರೀ ಡಿ.ಶಿವಾಜಿ ಕ್ಯಾ 
ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ, 
ಬೆಳಗಾಂ. 
5 ಶ್ರೀ ಪ್ರಸಾದ್‌ ಕುಲಕರ್ಣಿ, ಮಾರ್ಕೆಟ್‌ ಪೊಲೀಸ್‌ ಠಾಣೆ ವೃತ್ತ, ಬೆಳಗಾಂ. 
ಜಿಲ್ಲಾಧಿಕಾರಿಯವರ ತಾಂತ್ರಿಕ ಸಹಾಯಕರು, 
ಬೆಳಗಾಂ 
6. ಶ್ರೀ ವಿನಾಯಕ್‌ ಸೂಗೂರ್‌, ಮಲಮಾರುತಿ ಪೊಲೀಸ್‌ ಠಾಣೆ ವೃತ್ತ, ಬೆಳಗಾಂ. 
ಎಕ್ಸಿಕ್ಯುಟಿವ್‌ ಇಂಜಿನಿಯರ್‌, ಪಿಡಬ್ಲ್ಯೂಡಿ 
ವಿಭಾಗ, ಬೆಳಗಾಂ. 
7 ಶ್ರೀ ಎಂ. ಆರ್‌. ಹಿರೇಮಠ್‌ ಖಡೇ ಬಜಾರ್‌ ಪೊಲೀಸ್‌ ಠಾಣೆ ವೃತ್ತ, ಬೆಳಗಾಂ. 
ಉಪನಿರ್ದೇಶಕರು, 
ಆಹಾರ ಮತ್ತು ನಾಗರೀಕ ಸರಬರಾಜು 
ಇಲಾಖೆ, ಬೆಳಗಾಂ. 
8 ಶ್ರೀ ಡಿ.ಎಂ. ದಾನೋಜಿ, ಶಹಮರ್‌ ಪೊಲೀಸ್‌ ಠಾಣೆ ವೃತ್ತ, ಬೆಳಗಾಂ. 
ಕ್ಷೇತ್ರ ಶಿಕ್ಷಣಾಧಿಕಾರಿ, ಬೆಳಗಾಂ (ನಗರ) 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್‌. ನಿಸಾರ್‌ ಅಹಮದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 





ಪ್‌ ಪೊಲೀಸ್‌ ಠಾಣೆ ವೃತ್ತ, ಬೆಳಗಾಂ. 





























ಪಿ.ಆರ್‌. 268 ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ) 
ಸಾರಿಗೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ,ಸಾರಿಇ 04 ಸಾಇನಿ 2007 ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ, 2007. 

ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ಕಾಯ್ದೆ, 1957 (ಕರ್ನಾಟಕ ಕಾಯ್ದೆ, 35: 1957) ಕಲಂ- 
1661)ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸಾರ್ವಜನಿಕ ಹಿತಾಸಕ್ತಿಯಿಂದ ಮಾತಾ 
ಅಮೃತಾನಂದಮಯಿ ಮಠವು ಹೊಂದಿರುವ ಈ ಕೆಳಕಂಡ ವಾಹನಗಳಿಗೆ ದಿನಾಂಕಕ;28.02.2007 ರಿಂದ 
07.04.2007 ರವರೆಗೆ ಕರ್ನಾಟಕ ರಾಜ್ಯಕ್ಕೆ ಪ್ರವೇಶಿಸಲು ತಾತ್ಕಾಲಿಕವಾಗಿ ಮೋಟಾರು ವಾಹನ ಪ್ರವೇಶ ತೆರಿಗೆ 
ಪಾವತಿಯಿಂದ ವಿನಾಯಿತಿ ನೀಡಲಾಗಿದೆ 

1) KL7AL3780 BUS 49 Seats 

2) KLT7BA5296BUS47 Seats 

3) KI7BA5096 BUS 49 Seats 

4) KLT7BA5197 BUS 47 Seats 

5) KL7BA5125BUS49 Seats 

6) KL7BA5099 BUS 47 Seats 


೨೯೦ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಮಾರ್ಚ್‌ ೧೫ ೨೦೦೭ ಭಾಗ -೪ಎ 





7 KLT7AV1260BUS 35 Seats 

8) KL3M890BUS 23 Seats 

ಮೇಲ್ಕಂಡ ವಾಹನ ತೆರಿಗೆ ವಿನಾಯಿತಿಯು ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿದೆ. 

i) ವಾಹನದ ಮಾಲೀಕತ್ವ ಬದಲಾವಣೆಯಾದಲ್ಲಿ ವಿನಾಯಿತಿ ರದ್ದು ೨ಗೊಳ್ಳುತ್ತ ದೆ. 

i) ಯಾವ ಉದ್ದೇಶಕ್ಕಾಗಿ ವಿನಾಯಿತಿ ನೀಡಲಾಗಿದೆಯೋ ಆ ಉದ್ದೆ €ಶ ಬದಲಾದಲ್ಲಿ ವಿನಾಯಿತಿ 

ರದ್ದು ಗೊಳ್ಳು ತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಸ್‌.ಶ್ರೀಧರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 269 ಸಾರಿಗೆ ಇಲಾಖೆ. (080-22032292) 
DEPARTMENT OF PERSONNEL & ADMINISTRATIVE SECRETARIAT 
NOTIFICATION 
NO.DPAR 10 HHL Bangalore 2006 Dated 15" February 2007. 

Under the explanation section 25 of the Negotiable Instruments Act 1881 (Act No: XXVI of 
1881) read with Notification No: 20/25/26/ Pub-1 dated: 15-06-1957 of the Government of India, 
Ministry of Home Affairs, the Government of Karnataka has declared additional holiday throughout the 
State on account of Mahashivaratri on Friday the 16" February 2007. This shall be added below the 
SL.No:2 and will be read as Sl. No:2A of the Government Notification-ll No: DPAR 10 HHL 2006, 
dated: 17.11.2006. 

By order and in the name of Governor of Karnataka 
P.R. 270 N.R. SUDHAKAR 
Under Secretary to Government 
Dept. of Personnel & Administrative 
Reforms (State Protocol) 
HEALTH AND FAMILY WELFARE SECRETARIAT 
NOTIFICATION 
No. HFW 137 CGE 2006, Bangalore, dated 3° March 2007 

The draft of the following rules further to amend the Karnataka Medical Department Services 
(Recruitment) Rules, 1960 which the Government of Karnataka proposes to make in exercise of the 
powers conferred by sub-section (2) of section 3 read with section 8 of the Karnataka State Civil Services 
Act, 1978 (Karnataka Act 14 of 1990) is hereby published as required by clause (a) of sub-section (2) of 
section 3 of the said Act for the information of all persons likely to be affected thereby and notice is hereby 
given that the said draft will be taken into consideration after fifteen days from the date of its publication in 
the official Gazette. 

Any Objection or suggestion which may be received by the State Government from any person 
with respect to the said draft before the expiry of the period specified above will be considered by the 
State Government. Objections and suggestions may be addressed to the Principal Secretary to 
Government, Health and Family Welfare Department, Vikasa Soudha, Bangalore-560 001. 

DRAFT RULES 

1. Title and commencement: (1) These rules may be called the Karnataka Medical Department 
Services (Recruitment) Amendment) Rules, 2006. 

(2) They shall come into force from the date of their publication in the Official Gazette. 

2. Amendment of Schedule Il: In Schedule || to the Karnateka Medical Department Services 
(Recruitment) Rules, 1960 for the category of post of “Psychiatric Social Worker” at serial number 6 and 
the entries 

relating thereto, the following shall be substituted, namely:- 











Category of Posts Method of Recruitment Minimum Qualification and 
period of Probation 
1 2 3 
“Psychiatric Social Worker By direct recruitment Must be holder of a Master of Arts 


Degree in Social Work or Master 
Degree in Social Work (MSW). 
Preference will be given to M.Phil 
in Psychiatric Social Work”. 

By Order and in the name of the Governor of Karnataka 
P.R. 283 S.R. SHANKAR, 

Under Secretary to Government, 
Health and Family Welfare Department (General Sec.) 

















ಭಾಗ -೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೨೯೧ 





ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಇ 86 ಎಂಆರ್‌ಇ 2007 ಬೆಂಗಳೂರು, ದಿನಾಂಕ: 7ನೇ ಮಾರ್ಚ್‌ 2007. 

ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ಅಧಿನಿಯಮ, 1966 (1966ರ ಕರ್ನಾಟಕ ಅಧಿನಿಯಮ 
27) ರ ಪ್ರಕರಣ 1061) ರಡಿಯಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ಅಧಿನಿಯಮದ ಸದರಿ ಪ್ರಕರಣದ 10(1)() ಹಾಗೂ 10(1) (1) ರಡಿಯಲ್ಲಿ ಗೌರಿಬಿದನೂರು ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿಗೆ ಈ ಕೆಳಕಂಡವರನ್ನು ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿದೆ. 
ಪ್ರಕರಣ (1) (1) (0 ರಡಿಯಲ್ಲಿ 



































1 ಶ್ರೀ ನರಸಿಂಹಮೂರ್ತಿ, ಗುರಗಿಂಜಲಹಳ್ಳಿ ಡಿ.ಪಾಳ್ಯ ಹೋಬಳಿ, ಸದಸ್ಯರು 
ಗೌರಿಬಿದನೂರು ತಾಲ್ಲೂಕು, 

2 ಶ್ರೀ ನಾಗರಾಜು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಸೋನಗಾನಹಳ್ಳಿ, ಸದಸ್ಯರು 
ಗೌರಿಬಿದನೂರು ತಾಲ್ಲೂಕು. 

3 ಶ್ರೀಮತಿ ಮುನಿಲಕ್ಟ್‌ಮ್ಮ, ಕೋಂ. ಭೀಮೇಗೌಡ, ಕದಿರದೇವರಹಳ್ಳಿ ಸದಸ್ಯರು 
ತೊಂಡೇಭಾವಿ ಹೋಬಳಿ, ಗೌರಿಬಿದನೂರು ತಾಲ್ಲೂಕು. 

4 ಶ್ರೀ ಷರೀಫ್‌ ಬಿನ್‌ ಹುಸೇನ್‌ ಸಾಬ್‌, ಸದಸ್ಯರು 
ಕದಿರೇನಹಳ್ಳಿ, ವಿದುರಾಶ್ಯತ್ಥ ಅಂಚೆ, 
ಗೌರಿಬಿದನೂರು ತಾಲ್ಲೂಕು. 

5 ಶ್ರೀ ನರಸಿಂಹರೆಡ್ಡಿ ಬಿನ್‌ ವೆಂಕಟಪ್ಪ ಸದಸ್ಯರು 
ಕಂಬಾಲಹಳ್ಳಿ, ಮಂಚೇನಹಳ್ಳಿ ಹೋಬಳಿ, ಗೌರಿಬಿದನೂರು ತಾಲ್ಲೂಕು 

6 ಶ್ರೀ ಎಸ್‌. ರಾಮರೆಡ್ಡಿ ಬಿನ್‌ ಲೇಟ್‌ ನಾರಾಯಣರೆಡ್ಡಿ ಮಾಜಿ ಗ್ರಾಮ ಸದಸ್ಯರು 
ಪಂಚಾಯಿತಿ ಅಧ್ಯಕ್ಬರು, ಕುರುಬರಹಳ್ಳಿ, ಕಸಬಾ ಹೋಬಳಿ, 
ಗೌರಿಬಿದನೂರು ತಾಲ್ಲೂಕು 

7 ಶ್ರೀ ಶ್ರೀನಿವಾಸಪ್ಪ ಬಿನ್‌ ಬಂದಾರ್ಲಹಳ್ಳಿ ವೆಂಕಟರೋಣಪ್ಪ ಸದಸ್ಯರು 
ವಾಟದಹೊಸಹಳ್ಳಿ, ನಗರಗೆರೆ ಹೋಬಳಿ, 
ಗೌರಿಬಿದನೂರು ತಾಲ್ಲೂಕು. 

8 ಶ್ರೀ ಉಮಾಶಂಕರ ಬಿನ್‌ ಲೇಟ್‌ ಚಿನ್ನಪ್ಪ, ಬೇವಿನಹಳ್ಳಿ, ತೊಂಡೇಭಾವಿ ಸದಸ್ಯರು 
ಹೋಬಳಿ, ಗೌರಿಬಿದನೂರು ತಾಲ್ಲೂಕು 

9 ಶ್ರೀ ಎನ್‌.ವಿ.ರವಿಚಂದ್ರರೆಡ್ಡಿ, ಸದಸ್ಯರು 
ಬಿನ್‌ ಜಿ.ವಿ. ಕೃಷ್ಣರೆಡ್ಡಿ, 
ಹೆಚ್‌. ನಾಗಸಂದ್ರ, ಕಸಬಾ ಹೋಬಳಿ, 
ಗೌರಿಬಿದನೂರು ತಾಲ್ಲೂಕು 

10 ಶ್ರೀ ಸೈಯದ್‌ ಹಷೀಮ್‌ ಹುಸೇನ್‌, ಸದಸ್ಯರು 
ಬಿನ್‌ ಟಿ. ನಾದರ ಆಲಿ, ಅಲ್ಲೀಪುರ, 
ತೋಡೇಭಾವಿ ಹೋಬಳಿ, ಗೌರಿಬಿದನೂರು ತಾಲ್ಲೂಕು 

11 ಶ್ರೀಮತಿ ಲಕ್ಸೇಕಾಂತಮ್ಮ, ಸದಸ್ಯರು 
ಹೀರೇಬಿದನೂರು ಗ್ರಾಮ, ಕಸಬಾ ಹೋಬಳಿ, 
ಗೌರಿಬಿದನೂರು ತಾಲ್ಲೂಕು 











ಪ್ರಕರಣ (10)(1) (ii) ರಡಿಯಲ್ಲಿ 
12 ಶ್ರೀ ಟಿ.ಎಸ್‌. ಮಂಜುನಾಥಶೆಟ್ಟಿ (ಟ್ರೆಡರ್ಸ್‌) 
ಬಿನ್‌ ತಲಗಿ ಸುಬ ಯ್ಲಶೆಟ್ಟಿ 
ಸ್ರ ದ 
ಮುಖ್ಯ ರಸ್ತೆ, ಗೌರಿಬಿದನೂರು ಟೌನ್‌ 


ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ಅಧಿನಿಯಮ 1966 ರ ಪ್ರಕರಣ 10(2) ರಡಿಯಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಪ್ರಕರಣ (10) () ರಡಿಯಲ್ಲಿ ಮೇಲಿನಂತೆ 


ಯೆ 





a 
ತ್ತಿ 
೫. 
೮ 




















೨೯೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಮಾರ್ಚ್‌ ೧೫ ೨೦೦೭ ಭಾಗ -೪ಎ 
ನಾಮನಿರ್ದೇಶನಗೊಂಡಿರುವ ಸದಸ್ಯರುಗಳ ಪೈಕಿ ಶ್ರೀ ಎಸ್‌.ರಾಮರೆಡ್ಡಿ ಬಿನ್‌ ಲೇಟ್‌. ನಾರಾಯಣರೆಡ್ಡಿ 


ಕುರಬರಹಳ್ಳಿ ಗೌರಿಬಿದನೂರು ತಾಲ್ಲೂಕು ಕೋಲಾರ ಜಿಲ್ಲೆ ಇವರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ಹಾಗೂ ಶ್ರೀಮತಿ 
ಮುನಿಲಕ್ಬ್ಮಮ್ಮ ಕೋಂ ಬೀಮೇಗೌಡ, ಕದಿರದೇವನಹಳ್ಳಿ ಗೌರಿಬಿದನೂರು ತಾಲ್ಲೂಕು, ಕೋಲಾರ ಜಿಲ್ಲೆ, ಇವರನ್ನು 
ಸಮಿತಿಯ ಉಪಾಧ್ಯಕ್ಷರನ್ನಾಗಿ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಸಾಂಬಶಿವಂ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ನಅಇ 74 ಸಮನ್ವಯ 2006 ಬೆಂಗಳೂರು, ದಿನಾಂಕ: 1ನೇ ಮಾರ್ಚ್‌ 2007. 

ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ 2005ರ (2005ರ ಕೇಂದ್ರ ಕಾಯ್ದೆ 22) ಸೆಕ್ಟನ್‌ 5(1), 562) 
ಮತ್ತು 191) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ 
ಪ್ರಾಧಿಕಾರಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ, ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ 
ಹಾಗೂ ಮೇಲ್ಮನವಿ ಪ್ರಾಧಿಕಾರವನ್ನಾಗಿ ಕೆಳಕಂಡಂತೆ ನೇಮಕ ಮಾಡಲಾಗಿದೆ. 


ಪಿ.ಆರ್‌. 285 









































ಕ್ರಮ ಸ್ಥಳೀಯ ಯೋಜನಾ ಸಾರ್ವಜನಿಕ ಸಹಾಯಕ ಸಾರ್ವಜನಿಕ ಮೇಲ್ಮನವಿ 
ಸಂಖ್ಯೆ ಪ್ರಾಧಿಕಾರದ ಹೆಸರು ಮಾಹಿತಿ ಅಧಿಕಾರಿ ಮಾಹಿತಿ ಅಧಿಕಾರಿ ಪ್ರಾಧಿಕಾರ 

1 ಬೆಂಗಳೂರು ಅಂತರ ಸದಸ್ಯ ಕಿರಿಯ ನಗರ ಯೋಜಕರು | ಅಧ್ಯಕ್ಬರು BIAAPA 

ರಾಷ್ಟ್ರೀಯ ವಿಮಾನ ಕಾರ್ಯದರ್ಶಿ BIAAPA 
ನಿಲ್ದಾಣ ಪ್ರದೇಶ BIAAPA 

ಯೋಜನಾ ಪ್ರಾಧಿಕಾರ 

(BIAAPA) 

2 ಆನೇಕಲ್‌ ಸದಸ್ಯ ಕಿರಿಯ ನಗರ ಯೋಜಕರು ಅಧ್ಯಕ್ಷರು, ಸ್ಥಳೀಯ 
ಕಾರ್ಯದರ್ಶಿ ಅನೇಕಲ್‌ ಸ್ಥಳೀಯ ಯೋಜನಾ 
ಆನೇಕಲ್‌ ಸ್ಥಳೀಯ ಯೋಜನಾ ಪ್ರಾಧಿಕಾರ ಪ್ರಾಧಿಕಾರ ಆನೇಕಲ್‌ 
ಯೋಜನಾ 
ಪ್ರಾಧಿಕಾರ 

3 ಹೊಸಕೋಟಿ ಸದಸ್ಯ ಕಿರಿಯ ನಗರ ಯೋಜಕರು ಅಧ್ಯಕ್ಷರು, ಸ್ಥಳೀಯ 
ಕಾರ್ಯದರ್ಶಿ ಹೊಸಕೋಟೆ ಸ್ಥಳೀಯ ಯೋಜನಾ 
ಹೊಸಕೋಟೆ ಯೋಜನಾ ಪ್ರಾಧಿಕಾರ ಪ್ರಾಧಿಕಾರ 
ಸ್ಥಳೀಯ ಯೋಜನಾ ಹೊಸಕೋಟೆ 
ಪ್ರಾಧಿಕಾರ 

4 ಕನಕಮರ ಸದಸ್ಯ ಕಿರಿಯ ನಗರ ಯೋಜಕರು ಅಧ್ಯಕ್ಸರು, ಸ್ಥಳೀಯ 
ಕಾರ್ಯದರ್ಶಿ ಕನಕಮರ ಸ್ಥಳೀಯ ಯೋಜನಾ 
ಕನಕಮರ ಸ್ಥಳೀಯ ಯೋಜನಾ ಪ್ರಾಧಿಕಾರ ಪ್ರಾಧಿಕಾರ ಕನಕಪುರ 
ಯೋಜನಾ 
ಪ್ರಾಧಿಕಾರ 

5 ಮಾಗಡಿ ಸದಸ್ಯ ಕಿರಿಯ ನಗರ ಯೋಜಕರು ಅಧ್ಯಕ್ಸರು, ಸ್ಥಳೀಯ 
ಕಾರ್ಯದರ್ಶಿ ಮಾಗಡಿ ಸ್ಥಳೀಯ ಯೋಜನಾ 
ಮಾಗಡಿ ಸ್ಥಳೀಯ ಯೋಜನಾ ಪ್ರಾಧಿಕಾರ ಪ್ರಾಧಿಕಾರ ಮಾಗಡಿ 
ಯೋಜನಾ 
ಪ್ರಾಧಿಕಾರ 

6 ನೆಲಮಂಗಲ ಸದಸ್ಯ ಕಿರಿಯ ನಗರ ಯೋಜಕರು ಅಧ್ಯಕ್ಸರು, ಸ್ಥಳೀಯ 
ಕಾರ್ಯದರ್ಶಿ ನೆಲಮಂಗಲ ಸ್ಥಳೀಯ ಯೋಜನಾ 
ನೆಲಮಂಗಲ ಯೋಜನಾ ಪ್ರಾಧಿಕಾರ ಪ್ರಾಧಿಕಾರ 
ಸ್ಥಳೀಯ ಯೋಜನಾ ನೆಲಮಂಗಲ 
ಪ್ರಾಧಿಕಾರ 

ಕರ್ನಾಟಿಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ 
ಹೆಸರಿನಲ್ಲಿ, 
ಆರ್‌.ಎಲ್‌.ಬಸಲಿಂಗೋಳ 
ಪಿ.ಆರ್‌. 271 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ನಗರಾಭಿವೃದ್ಧಿ ಇಲಾಖೆ (ಸಮನ್ವಯ) 





ಭಾಗ -೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೨೯೩ 





ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಅಪಜೀ 26 ಎಫ್‌ಎಎಫ್‌ 2006 ಬೆಂಗಳೂರು, ದಿನಾಂಕ: 19ನೇ ಜನವರಿ, 2007. 
ಕರ್ನಾಟಕ ಅರಣ್ಯ ಕಾಯ್ದೆ ಕಲಂ 461) (ಎ)ರಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ 
ಕರ್ನಾಟಕ ಸರ್ಕಾರವು ಶಿವಮೊಗ್ಗ ಜಿಲ್ಲೆ, ಸಾಗರ ತಾಲ್ಲೂಕು, ಆನಂದಪುರಂ ಹೋಬಳಿ, ಅನುಸೂಚಿಯಲ್ಲಿನ 
ಗ್ರಾಮದ ಸರಹದ್ದಿಗೆ ಒಳಪಟ್ಟ ಈ ಕೆಳಗೆ ಅನುಸೂಚಿಸಿದ ಪ್ರದೇಶವನ್ನು ಗೀಳಾಲುಗುಂಡಿ (ವಿಸ್ತರಣೆ) ಮೀಸಲು 
ಅರಣ್ಯ ಎಂದು ರಚಿಸಲು ಉದ್ದೇಶಿಸಿದೆ. 














ಅನುಸೂಚಿ 

ಜಿಲ್ಲೆ ಶಿವಮೊಗ್ಗ 

ತಾಲ್ಲೂಕು ; ಸಾಗರ 

ಹೋಬಳಿ ; ಆನಂದಪುರಂ 

ಅರಣ್ಯದ ಹೆಸರು ಗಿಳಾಲುಗುಂಡಿ (ವಿಸ್ತರಣೆ) ಮೀಸಲು ಅರಣ್ಯ 
ಗ್ರಾಮ ಸರ್ವೆ ನಂ. ಅಧಿಸೂಚನೆಗೆ ಒಳಪಟ್ಟ ವಿಸ್ತೀರ್ಣ ಷರಾ 

ಎ. ಗುಂಟೆ ಹೆಕ್ಟೇರ್‌ 
ಕೆರೆಹಿತ್ತು 29 (ಭಾಗ) 16-00 6.47 
ಒಟ್ಟು 16-00 6.47 























2) ಮೇಲಿನ ಅನುಸೂಚಿತ ಪ್ರದೇಶಗಳ ಸಂಕ್ಸೆಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ: 


_ 

















ಅ) | ಉತ್ತರಕ್ಕೆ ; ಕೆರೆಹಿತ್ತಲು ಗ್ರಾಮ ಸ.ನಂ. 29ರ ಉಳಿದ ಭಾಗ. 
ಆ) | ಪೂರ್ವಕ್ಕೆ ಕ ಗೀಳಾಲುಗುಂಡಿ ಮೀಸಲು ಅರಣ್ಯ 

ಇ) | ದಕ್ಷಿಣಕ್ಕೆ ಲಕ್ಕವಳ್ಳಿ ಗ್ರಾಮದ ಗಡಿ 

ಈ) | ಪಶ್ಚಿಮಕ್ಕೆ ; ಕೆರೆಹಿತ್ತಲು ಗ್ರಾಮ ಸ.ನಂ. 29ರ ಉಳಿದ ಭಾಗ 

















ಸವಿವರವಾದ ಸರಹದ್ದು ವಿವರಣೆ ಅನುಬಂಧದಂತೆ ಇರುತ್ತದೆ. 

3) ಶಿವಮೊಗ್ಗ ಜಿಲ್ಲೆಯ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು, ಈ ಪ್ರಕರಣಕ್ಕೆ ಕಲಂ (4) (1) (ಸಿ)ಯಂತೆ 
ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಿದೆ. ಇವರು ಮೇಲಿನ ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ 
ಇರಬಹುದೆನ್ನಲಾದ ಹಕ್ಕುಬಾಧ್ಯತೆಗಳನ್ನು ತೀರ್ಮಾನಿಸುವರು. ಸಾಗರ ಅರಣ್ಯ ವಿಭಾಗದ ಉಪ ಅರಣ್ಯ 
ಸಂರಕ್ಸಣಾಧಿಕಾರಿಯವರು ಈ ವಿಚಾರಣೆಯಲ್ಲಿ ಸರ್ಕಾರವನ್ನು ಪ್ರತಿಪಾದಿಸುವರು. 

4) ಅರಣ್ಯ ವ್ಯವಸ್ಥಾಪನಾಧಿಕಾರಿಯವರ ತೀರ್ಮಾನದ ಮೇಲಿನ ಅಹವಾಲುಗಳನ್ನು ಕರ್ನಾಟಕ ಅರಣ್ಯ 
ಕಾಯ್ದೆ (16)ರಂತೆ ಇತ್ಯರ್ಥ ಮಾಡಿಕೊಳ್ಳಬಹುದಾಗಿದೆ. 

ಅನುಬಂಧ 
ಸವಿವರವಾದ ಸರಹದ್ದು ವಿವರಣೆ 

ಉತ್ತರಕ್ಕೆ: ಪ್ರಾರಂಭಿಕ ಸ್ಥಾನವು ಕರೆಹಿತ್ತಲು ಗ್ರಾಮ ಸ.ನಂ. 28ರ ಆಗ್ನೇಯ ಮೂಲೆಯಿಂದ 
ವಾಯುವ್ಯಾಭಿಮುಖವಾಗಿ 7.5 ಸರಪಳಿ ಮತ್ತು ಇದೇ ಸ.ನಂ. 82ರ ದಕ್ಸಿಣದ ಗಡಿಯಲ್ಲಿರುವ ಜಂಟಿ 
ಬಿಂದುವಿನಿಂದ ಆಗ್ನೇಯಾಭಿಮುಖವಾಗಿ 7.0 ಸರಪಳಿಗಳ ದೂರಗಳನ್ನು ಇದೇ ಸ.ನಂ. 295 ಮೂಲಕ ಹಾದು 
ಈ ಎರಡು ಅಂತರಗಳು ಸಂಧಿಸುವ ಬಿಂದುವಿನಲ್ಲಿ ಸಂಧಿಸುತ್ತದೆ; ಪುನ; ಇಲ್ಲಿಂದ ಸೀಮಾರೇಖೆಯು 
ಪೂರ್ವಾಭಿಮುಖವಾಗಿ 11.57 ಸರಪಳಿಗಳ ದೂರವನ್ನು ಸ.ನಂ. 29ರ ಮುಖಾಂತರ ಚಲಿಸಿ ಗಿಳಾಲುಗುಂಡಿ 
ಮೀಸಲು ಅರಣ್ಯ ಗಡಿಯನ್ನು ಸಂಧಿಸುತ್ತದೆ. 


೨೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ 


ಮಾರ್ಚ್‌ ೧೫ ೨೦೦೭ 


ಭಾಗ -೪ಎ 





ಅಳತೆ ತಪಶೀಲುಗಳು 





























ಸ್ನಾನದಿಂದ ಸ್ವಾನಕ್ಕೆ ಚೈನೇಜ್‌ (66) ಬೇರಿಂಗ್‌ ಡಿನಿಗಳಲ್ಲಿ 
ಗ ಗೆ 10) ದ 

22 23 3.20 087-00 

23 01 0.57 085-00 

01 02 2.00 095-00 

02 03 2.74 095-00 

03 04 1.06 095-00 

04 05 2.00 095-00 











ಪೂರ್ವಕ್ಕೆ: ಪುನ: ಇಲ್ಲಿಂದ ನೈರುತ್ಯಾಭಿಮುಖವಾಗಿ 19.98 ಸರಪಳಿಗಳ ದೂರವನ್ನು ಗೀಳಾಲುಗುಂಡಿ 


ಮೀಸಲು ಅರಣ್ಯ ಗಡಿಯಲ್ಲೇ ಚಲಿಸಿ ಗ್ರಾಮ ಲಕ್ಕವಳ್ಳಿ ಗಡಿಯಲ್ಲಿ ಸಂಧಿಸುತ್ತದೆ. 


ಅಳತೆ ತಪಶೀಲುಗಳು 









































ಸ್ಥಾನದಿಂದ ಸ್ಥಾನಕ್ಕೆ ಚೈನೇಜ್‌ (66) ಬೇರಿಂಗ್‌ ಡಿಗ್ರಿಗಳಲ್ಲಿ 
05 06 4.00 230-00 
06 07 2.20 230-00 
7 8 2.20 220-00 
8 9 2.00 220-00 
09 10 2.20 220-00 
10 11 1.25 215-00 
11 12 1.28 215-00 
12 13 1.50 221-00 
13 14 1.00 230-00 
14 15 2.25 230-00 











ದಕ್ಷಿಣಕ್ಕೆ: ಪುನ: ಇಲ್ಲಿಂದ ನೈರುತ್ಯಾಭಿಮುಖವಾಗಿ 8.10 ಸರಪಳಿಗಳ ದೂರವನ್ನು ಲಕ್ಕವಳ್ಳಿ ಗ್ರಾಮದ 


ಗಡಿಯನ್ನೇ ಅನುಸರಿಸುತ್ತಾ 


ಅಳತೆ ತಪಶೀಲುಗಳು 


ಸ.ನಂ.8ರ ಉತ್ತರ ಮೂಲೆಯಿಂದ ಈಶಾನ್ಯಭಿಮುಖವಾಗಿ ಇದೇ ಗ್ರಾಮದ 
ಗಡಿಯಲ್ಲಿ 10.00 ಸರಪಳಿಗಳ ಅಂತರದಿಂದ ಸೇರುವ ಬಿಂದುವಿನಲ್ಲಿ ಸಂಧಿಸುತ್ತದೆ. 

















ಸ್ನಾನದಿಂದ ಸ್ಥಾನಕ್ಕೆ ಚೈನೇಜ್‌ (66) ಬೇರಿಂಗ್‌ ಡಿಗ್ರಿಗಳಲ್ಲಿ 

ಗ ಡಾ ಹೆ [51 
15 16 2.50 253-00 
16 17 2.50 253-00 
17 18 3.10 253-00 














ಪಶ್ಚಿಮಕ್ಕೆ: ಪುನ: ಇಲ್ಲಿಂದ ವಾಯುವ್ಯಾಭಿಮುಖವಾಗಿ, ಕೆರೆಹಿತ್ಲು ಗ್ರಾಮ ಸ.ನಂ. 29ರ ಮುಖಾಂತರ 20 
ದೂರ ಚಲಿಸಿ ಪ್ರಾರಂಭಿಕ ಸ್ಥಾನವನ್ನು ಸೇರುತ್ತದೆ. 


ಅಳತೆ ತಪಶೀಲುಗಳು 














ಸ್ಥಾನದಿಂದ ಸ್ಥಾನಕ್ಕೆ ಚೈನೇಜ್‌ (66) ಬೇರಿಂಗ್‌ ಡಿಗಿಗಳಲ್ಲಿ 

ಗೆ ro) ಒಪ [51 
18 19 5.00 007-00 
19 20 5.00 007-00 














ಭಾಗ -೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೨೯೫ 














ಸ್ನಾನದಿಂದ ಸ್ಥಾನಕ್ಕೆ ಚೈನೇಜ್‌ (66) ಬೇರಿಂಗ್‌ ಡಿಗಿಗಳಲ್ಲಿ 

ಗ ಡಾ ಹೆ [1 
20 21 5.00 007-00 
21 22 5.00 007-00 

















ಹಕ್ಕು, ದಾರಿ, ಸವಲತ್ತುಗಳು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ವಿ. ಜಯಲಕ್ಸಿ 
ಪಿ.ಆರ್‌. 281 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ:ಅಪಜೀ 28 ಎಫ್‌ಎಎಫ್‌ 2006 ಬೆಂಗಳೂರು, ದಿನಾಂಕ: 19ನೇ ಜನವರಿ, 2007. 
ಕರ್ನಾಟಕ ಅರಣ್ಯ ಕಾಯ್ದೆ ಕಲಂ 461) (ಎ)ರಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ 
ಕರ್ನಾಟಕ ಸರ್ಕಾರವು ಶಿವಮೊಗ್ಗ ಜಿಲ್ಲೆ, ಸೊರಬ ತಾಲ್ಲೂಕು, ಕುಪ್ಪಗದ್ದೆ ಹೋಬಳಿ, ಅನುಸೂಚಿಯಲ್ಲಿನ 
ಗ್ರಾಮದ ಸರಹದ್ದಿಗೆ ಒಳಪಟ್ಟ ಈ ಕೆಳಗೆ ಅನುಸೂಚಿಸಿದ ಪ್ರದೇಶವನ್ನು ಬೆಟ್ಟದ ಕುರ್ಲಿ ಮೀಸಲು ಅರಣ್ಯ 
ಎಂದು ರಚಿಸಲು ಉದ್ದೇಶಿಸಿದೆ. 
































ಅನುಸೂಚಿ 
ಜಿಲ್ಲೆ ಶಿವಮೊಗ್ಗ 
ತಾಲ್ಲೂಕು ಕ ಸೊರಬ 
ಹೋಬಳಿ ಕುಪ್ಪಗದ್ದೆ 
ಅರಣ್ಯದ ಹೆಸರು ಕ ಬೆಟ್ಟದಕುರ್ಲಿ ಮೀಸಲು ಅರಣ್ಯ (ವಿಸ್ತರಣೆ) 
ಗ್ರಾಮ ಸರ್ವೆ ನಂ. ಅಧಿಸೂಚನೆಗೆ ಒಳಪಟ್ಟ ವಿಸ್ತೀರ್ಣ ಷರಾ 
ಎ. ಗುಂಟೆ ಹೆಕ್ಟೇರ್‌ 
ಮತ್ತಿಘಟ 6 26-23 10.75 
2) ಮೇಲಿನ ಅನುಸೂಚಿತ ಪ್ರದೇಶಗಳ ಸಂಕ್ಟಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ: 
ಅ) ಉತ್ತರಕ್ಕೆ 
ಆ) ಪೂರ್ವಕ್ಕೆ ಕ ಬೆಟ್ಟದ ಕುರ್ಲಿ ಸ್ಟೇಟ್‌ ಫಾರೆಸ್ಟ್‌. 
ಇ) ದಕ್ಷಿಣಕ್ಕೆ 
ಈ) ಪಶ್ಚಿಮಕ್ಕೆ :  ಮತ್ತಿಘಟ್ಟಿ ಸನಂ. 1. 4 (ಕೆರೆ) 5, ಸ.ನಂ. 5 


ಉತ್ತರಕ್ಕೆ ಹೊಂದಿಕೊಂಡ ಕೆರೆಯ ಪೂರ್ವದ 
ಗಡಿ. 
ಸವಿವರವಾದ ಸರಹದ್ದು ವಿವರಣೆ ಅನುಬಂಧದಂತೆ ಇರುತ್ತದೆ. 

3) ಶಿವಮೊಗ್ಗ ಜಿಲ್ಲೆಯ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು, ಈ ಪ್ರಕರಣಕ್ಕೆ ಕಲಂ (4) (1) (ಸಿ)ಯಂತೆ 
ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಿದೆ. ಇವರು ಮೇಲಿನ ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ 
ಇರಬಹುದೆನ್ನಲಾದ ಹಕ್ಕುಬಾಧ್ಯತೆಗಳನ್ನು ತೀರ್ಮಾನಿಸುವರು. ಸಾಗರ ಅರಣ್ಯ ವಿಭಾಗದ ಉಪ ಅರಣ್ಯ 
ಸಂರಕ್ಬಣಾಧಿಕಾರಿಯವರು ಈ ವಿಚಾರಣೆಯಲ್ಲಿ ಸರ್ಕಾರವನ್ನು ಪ್ರತಿಪಾದಿಸುವರು. 

4) ಅರಣ್ಯ ವ್ಯವಸ್ಥಾಪನಾಧಿಕಾರಿಯವರ ತೀರ್ಮಾನದ ಮೇಲಿನ ಅಹವಾಲುಗಳನ್ನು ಕರ್ನಾಟಕ ಅರಣ್ಯ 
ಕಾಯ್ದೆ (16)ರಂತೆ ಇತ್ಯರ್ಥ ಮಾಡಿಕೊಳ್ಳಬಹುದಾಗಿದೆ. 


೨೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ 


ಮಾರ್ಚ್‌ ೧೫ ೨೦೦೭ 


ಭಾಗ -೪ಎ 





ಅನುಬಂಧ 


ಸವಿವರವಾದ ಸರಹದ್ದು ವಿವರಣೆ 


ಉತ್ತರಕ್ಕೆ: ಪ್ರಾರಂಭಿಕ ಸ್ಥಾನವು ಮತ್ತಿಘಟ್ಟ ಗ್ರಾಮದ ಸಂ.ನಂ. 5ರ ಉತ್ತರಗಡಿಗೆ ಹೊಂದಿಕೊಂಡ 


ಕೆರೆಯ ಈಶಾನ್ಯ ಮೂಲೆಯ ಸ್ಥಾನ 
ಪೂರ್ವಾಭಿಮುಖವಾಗಿ 8 ಸರಪಳಿಗಳ ದೂರವನ್ನು 


ಸಂಖ್ಯೆ 1ರಲ್ಲಿ ಸ್ಥಿರವಾಗಿರುತ್ತದೆ; 
ಬೆಟ್ಟದ ಕುರ್ಲಿ 


ಇಲ್ಲಿಂದ ಸೀಮಾ ರೇಖೆಯು 
ಮೀಸಲು ಅರಣ್ಯ ಗಡಿಯನ್ನೇ 


ಅನುಸರಿಸುತ್ತಾ ಸ್ಥಾನ ಸಂಖ್ಯೆ (2)ನ್ನು ಇದೇ ಮೀಸಲು ಅರಣ್ಯ ಗಡಿಯಲ್ಲಿ ಸೇರುತ್ತದೆ. 


ಅಳತೆ ತಪಶೀಲುಗಳು 





ಸ್ನಾನದಿಂದ ಸಾ ನಕ್ಕೆ 
ಥಾ ಢಾ 


ಚೈನೇಜ್‌ (66) 


ಬೇರಿಂಗ್‌ ಡಿಗಿಗಳಲ್ಲಿ 
ಸೆ ೧೧. 





1 2 








8.00 





106-00 





ಪೂರ್ವಕ್ಕೆ: ಪುನ: ಇಲ್ಲಿಂದ ಕ್ರಮವಾಗಿ ದಕ್ಷಿಣ, ಆಗ್ನೇಯ ದಿಕ್ಕುಗಳಲ್ಲಿ 23.00 ಸರಪಳಿ ದೂರವನ್ನು 


ಇದೇ ಖೀಸಲು ಅರಣ್ಯ ಗಡಿಯಲ್ಲೇ ಈ ಕೆಳಗೆ ವಿವರಿಸಿದ ಅಳತೆ ತಪಶೀಲುಗಳಂತೆ ಚಲಿಸಿ ಸ್ಥಾನ ಸಂಖ್ಯೆ 


(5ನ್ನು ಸೇರುತ್ತದೆ. 


ಅಳತೆ ತಪಶೀಲುಗಳು 





ಚೈನೇಜ್‌ (669) 


ಬೇರಿಂಗ್‌ ಡಿಗಿಗಳಲ್ಲಿ 
ಸೆ (೧೨. 





ಸ್ತಾನದಿಂದ ಸ್ನಾನಕ್ಕೆ 
ಗೆ ಜ್‌ ಕಿ 








2 3 1.00 198.00 
3 4 7.50 118.00 
4 5 11.50 181.00 




















ದಕ್ಷಿಣಕ್ಕೆ: ಪುನ: ಇಲ್ಲಿಂದ ನೈರುತ್ಯಾಭಿಮುಖವಾಗಿ 12.50 ಸರಪಳಿಗಳ ದೂರವನ್ನು ಇದೇ ಮೀಸಲು 
ಅರಣ್ಯ ಗಡಿಯಲ್ಲೇ ಚಲಿಸಿ ಸ.ನಂ. 1ರ ಈಶಾನ್ಯ ಮೂಲೆಯಿಂದ ದಕ್ಬಿಣಾಭಿಮುಖವಾಗಿ ಇದೇ ಸ.ನಂ.ನ 
ಪೂರ್ವದ ಗಡಿಯಲ್ಲೇ 8.00 ಸರಪಳಿಗಳ ಅಂತರದಿಂದ ಸೇರುವ ಬಿಂದು ಇದೇ ಮೀಸಲು ಅರಣ್ಯ ಗಡಿಯಲ್ಲಿ 
ಸ್ಥಾನಸಂಖ್ಯೆ 6ನ್ನು ಸೇರುತ್ತದೆ: 
ಕಾ ದಂ 
ಅಳತೆ ತಪಶೀಲುಗಳು 
ಸ್ನಾನದಿಂದ ಸ್ಲಾನಕ್ಕೆ ಚೈನೇಜ್‌ (660) 
ಧಿ ಧ್‌ "ಕ ಲ 
5 6 12.50 278.00 





ಬೇರಿಂಗ್‌ ಡಿಗಿಗಳಲ್ಲಿ 
ud [so 




















ಪಶ್ಚಿಮಕ್ಕೆ: ಪುನ: ಇಲ್ಲಿಂದ ಈಶಾನ್ಯಭಿಮುಖವಾಗಿ 8.00 ಸರಪಳಿಗಳ ದೂರವನ್ನು ಸ.ನಂ. 1ರ 
ಪೂರ್ವದ ಗಡಿಯಲ್ಲೇ ಚಲಿಸಿ ಈಶಾನ್ಯ ಮೂಲೆ ಸ್ಥಾನಸಂಖ್ಯೆ 7ನ್ನು ಸೇರುತ್ತದೆ: ಮುನ: ಇಲ್ಲಿಂದ 
ವಾಯುವ್ಯಾಭಿಮುಖವಾಗಿ ಸ.ನಂ. 1ರ ಉತ್ತರದ ಗಡಿ, ಸ.ನಂ. 4ರ (ಕೆರೆ) ಈಶಾನ್ಯ ಗಡಿಯಲ್ಲೇ 19.5 
ಸರಪಳಿಗಳ ದೂರ ಕ್ರಮಿಸಿ ಸ.ನಂ. 5ರ ಆಗ್ನೇಯ ಮೂಲೆಯನ್ನು ಸೇರುತ್ತದೆ: ಪುನ: ಇಲ್ಲಿ ಇಲ್ಲಿಂದ ಸಂ.ನಂ. 
5ರ ಪೂರ್ವದ ಗಡಿ ಮತ್ತು ಉತ್ತರ ದಿಕ್ಕಿನಲ್ಲಿ ಹೊಂದಿಕೊಂಡ ಕೆರೆಯ ಪೂರ್ವದ ಗಡಿಯಲ್ಲೇ 10.25 
ಸರಪಳಿಗಳ ದೂರ ಕ್ಚಮಿಸಿ ಪ್ರಾರಂಭಿಕ ಸ್ಥಾನವನ್ನು ಸೇರುತ್ತದೆ. 

ಹಕ್ಕು, ದಾರಿ, ಸವಲತ್ತುಗಳು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ವಿ. ಜಯಲಕ್ಕ್ಮಿ 

ಪಿ.ಆರ್‌. 282 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


